ಕರ್ನಾಟಕ ವಿಧಾನ ಮಂಡಲ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಷಯ ಸಮಿತಿ 


1996 — 97 


(ಹತ್ತನೇ ವಿಧಾನ ಸಭೆ) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 
ಅನುದಾನ ಬೇಡಿಕೆಗಳ ಮೇಲೆ ತಯಾರಿಸಿರುವ 
ಮೊದಲನೆ ವರದಿ 


ವಿಧಾನ ಪರಿಷತ್ತಿನಲ್ಲಿ ಒಪ್ಪಿಸಿದ ದಿನಾಂಕ : 5ನೇ ಜುಲೈ , 1996 
ಹಾಗೂ 
ವಿಧಾನ ಸಭೆಯಲ್ಲಿ ಮಂಡಿಸಿದ ದಿನಾಂಕ : 8ನೇ ಜುಲೈ, 1996 


ಕರ್ನಾಟಕ ವಿಧಾನ ಮಂಡಲದ ಕಾರ್ಯಾಲಯ 
ವಿಧಾನ ಸೌಧ, ಬೆಂಗಳೂರು - 560 001. 


ಧಡ್‌ ತೆ 
ಸ 
| Community Health Cell 
Library and Documentation Unit 
BANGALORE 


ಕರ್ನಾಟಕ ವಿಧಾನ ಮಂಡಲ 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವಿಷಯ ಸಮಿತಿ 


1996 - 97 


(ಹತ್ತನೇ ವಿಧಾನ ಸಭೆ) 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 
ಅನುದಾನ ಬೇಡಿಕೆಗಳ ಮೇಲೆ ತಯಾರಿಸಿರುವ 
ಮೊದಲನೆ ವರದಿ 


ವಿಧಾನ ಪರಿಷತ್ತಿನಲ್ಲಿ ಒಪ್ಪಿಸಿದ ದಿನಾಂಕ : 5ನೇ ಜುಲೈ , 1996 
ಹಾಗೂ | 
ವಿಧಾನ ಸಭೆಯಲ್ಲಿ ಮಂಡಿಸಿದ ದಿನಾಂಕ : 8ನೇ ಜುಲೈ, 1996 


ಕರ್ನಾಟಕ ವಿಧಾನ ಮಂಡಲದ ಕಾರ್ಯಾಲಯ 
ವಿಧಾನ ಸೌಧ, ಬೆಂಗಳೂರು - 560 001. 


2551-/ 


ತ್‌ ಸ 


ಸಮಿತಿಯ ರಚನೆ 


| 
ಕರ್ನಾಟಕ ವಿಧಾನ ಮಂಡಲದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖ ವಿಷಯ 
ಸಮಿತಿಯ ಸದಸ್ಯರು ಮತ್ತು ವಿಧಾನ ಮಂಡಲದ ಅಧಿಕಾರಿ ವರ್ಗ:- 


ಅಧ್ಯಕ್ಷರು 


ಶ್ರೀ ಡಿ.ಎಂ. ಸಾಲಿ, ವಿಧಾನ ಪರಿಷತ್ತಿನ ಸದಸ್ಯರು 


ವಿಧಾನ ಸಭಾ ಸದಸ್ಯರು 


ಶ್ರೀಯುತರುಗಳಾದ 
ಬಿ. ಎಸ್‌. ಪರಮೇಶ್ವರಪ್ಪ ವಿಶ್ವೇಶ್ವರ ಹೆಗಡ 
ವಿ. ಶಿವರಾಜ್‌ ಡಾ| ಎ. ಬಿ. ಮಾಲಕ ರೆಡ್ಡಿ 
ಶಿವಾನಂದ ಪಾಹೀಲ್‌ ಶಾಮನೂರು ಶಿವಶಂಕರಪ್ಪ 


ವಿಧಾನ ಪರಿಷತ್ತಿನ ಸದಸ್ಯರು 
ಡಾ| ಎಂ. ಸಿ. ಮೋದಿ ಶ್ರೀಮತಿ ಸರಿತಾ ಕುಸುಮಾಕರ್‌ ದೇಸಾಯಿ 


ಕರ್ನಾಟಕ ವಿಧಾನ ಮಂಡಲದ ಅಧಿಕಾರಿಗಳು 
ಶ್ರೀ ಹೆಚ್‌. ಸಿ. ರುದ್ರಪ್ಪ. ಕಾರ್ಯದರ್ಶಿ-2 
ಶ್ರೀ ಪುರುಷೋತ್ತಮ ಗೌಡ, ಜಂಟಿ ಕಾರ್ಯದರ್ಶಿ 
ಶ್ರೀ ವೇಣುಗೋಪಾಲ್‌, ಉಪ ಕಾರ್ಯದರ್ಶಿ 
ಶ್ರೀ ವಿ. ವಿ. ವಣಗೇರಿ, ಅಧೀನ ಕಾರ್ಯದರ್ಶಿ. 


ಮುನ್ನುಡಿ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಷಯ ಸಮಿತಿಯ ಅಧ್ಯಕ! ನಾದ 


ನಾನು ಸಮಿತಿಯ ಪರವಾಗಿ 1996-97ನೇ ಸಾಲಿನ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 
ಇಲಾಖೆಯ ಅನುದಾನ ಬೇಡಿಕೆಗಳಿಗೆ ಸಂಬಂಧಿಸಿದ ಮೊದಲನೆಯ ವರದಿಯನ್ನು  ಒಪ್ಪಿಸುತ್ತಿದ್ದೆ ದೇನೆ. 


ಸಮಿತಿಯು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಎಲ್ಲಾ 
ಬೇಡಿಕೆಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿರುತ್ತದೆ. ಸಮಿತಿಗೆ ಇಲಾಖೆಯವರು ಒದಗಿಸಿದ 
ಮಾಹಿತಿಗಳನ್ನು ಇಲಾಖಾ ಕಾರ್ಯದರ್ಶಿ ಹಾಗೂ ಇತರೇ ಅಧಿಕಾರಿಗಳೊಂದಿಗೆ ಚರ್ಚಿಸಿ 
ತನ್ನ ಅಭಿಪ್ರಾಯಗಳನ್ನು ಹಾಗೂ ಶಿಫಾರಸ್ಸುಗಳನ್ನು ಸಮಿತಿಯ ವರದಿಯಲ್ಲಿ ನಮೂದಿಸಿದೆ. 


ಸಮಿತಿಯ 9 ಉಪವೇಶನಗಳಲ್ಲಿ ಸಭೆಯನ್ನು ನಡೆಸಿ ಇಲಾಖೆಯ ಬೇಡಿಕೆಗಳನ್ನು 
ಪರಿಶೀಲಿಸಿದೆ. ಸಮಿತಿಯು ಕರಡು ವರದಿಯನ್ನು ಧಿನಾಂಕ : 28-6-96 ರಂದು ನಡೆದ 
ಸಭೆಯಲ್ಲಿ ಪರ್ಯಾಲೋಚಿಸಿ, ಅನುಮೋದಿಸಿರುತ್ತ ದೆ. | 


ಸಮಿತಿಯ ಸಚಿಗಳಿಗೆ ಹಾಜರಾಗಿ ಮಾಹಿತಿ ನೀಡುವ ಮೂಲಕ ಸಹಕರಿಸಿದ ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಹಾಗೂ ಇತರೇ ಅಧಿಕಾರಿಗಳು ಮತ್ತು 
ವಿಧಾನ ಮಂಡಲದ ಕಾರ್ಯಾಲಯದವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು 
ಸಲ್ಲಿಸುತ್ತೇನೆ. 


ಡಿ. ಎಂ. ಸಾಲಿ, 
ಅಧ್ಯಕ್ಷರು, 
ದಿನಾಂಕ : 28-6-96 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 


ಪೀಠಿಕೆ 


ಸಮಿತಿಯು 1996-97ನೇ ಸಾಲಿನ ಬೇಡಿಕೆ 28, 29ರ ಬಗ್ಗೆ ಕೂಲಂಕುಷವಾಗಿ 
ಪರಿಶೀಲಿಸಿರುತ್ತದೆ. ಈ ಬೇಡಿಕೆಗಳಲ್ಲಿ ಬರುವ ಜಿಲ್ಲಾ ಪರಿಷತ್‌ ಹಾಗೂ ಕಾರ್ಮಿಕ ಇಲಾಖೆಗೆ 
ಸಂಬಂಧಿಸಿದ ನೌಕರರ ರಾಜ್ಯ ವಿಮಾ ಯೋಜನೆಗಳ ಅನುದಾನಗಳನ್ನು ಹೊರತುಪಡಿಸಲಾಗಿರುತ್ತದೆ. 


ಬೇಡಿಕೆ-28, ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದ್ದು, ಬೇಡಿಕೆ-29ರ 
ಅಡಿಯಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಭಾರತೀಯ ವೈದ್ಯ ಪದ್ಧತಿಗಳು 
ಮತ್ತು ಹೋಮಿಯೋಪತಿ ಹಾಗೂ ಔಷಧ ನಿಯಂತ್ರಣ ಇಲಾಖೆ ಬರುತ್ತವೆ. 


ಆಸ್ಪತ್ರೆಗಳಿಗೆ ಸರಬರಾಜು ಆಗುತ್ತಿರುವ ನೀರು ಹಾಗೂ ಮವಿದ್ಯುಚ್ಛೆಕ್ತೆ ಕಿಗೆ ವಾಣಿಜ್ಯ 
ದರಗಳನ್ನು  ನಧಿಸುತ್ತಿದ್ದು, ಈ ಬಗ್ಗ ಕಳೆದ ಸಮಿತಿಯವರು ಸಂಬಂಧಪಟ್ಟ ಇಲಾಖೆಗಳೂಡನೆ 
ಸರ್ಕಾರ ಮಾಧ - ಈ ಸಂಸ್ಥೆ ಗಳಿಗೆ ವಿಧಿಸುತ್ತಿರುವ ದರಗಳನ್ನು ಗೃಹಬಳಕೆ 
ದರಗಳಿಗಿಂತ ಅತ್ಯಲ್ಪ ದರ ವಿಧಿಸುವಂತೆ ಕ್ರಮ ಕೈಗೊಳ್ಳಲು ಶಿಫಾರಸ್ಸು ಮಾಡಿತ್ತು. 
ಇಲಾಖೆಯವರು ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ಳಲು ಹಿ ಸಭೆಯನ್ನು ಶೀಘ್ರವಾಗಿ 
ಕರೆಯಲಾಗುವುದಂದು ಉತ್ತರಿಸಿರುತ್ತದೆ. ಆದರೆ ಈ ಸಭೆಯನ್ನು ತ ಬಲಾಯಿತೆ ಇಲ್ಲವೆ 
ಎ೦ಬುದು ಸ್ಪಷ್ಟವಾಗಿಲ್ಲ. ಇಂತಕ ಒಂದು ಸಣ್ಣ ಹಾಗೂ ಉಪ. ಶಿಫಾರಸ್ಸಿನ ಬಗ್ಗೆ 3 
ರೀತಿ ವಿಳಂಬ ಮಾಡಿರುವ ಬಗ್ಗೆ ಸಮಿತಿಯು ವಿಷಾದ ವ್ಯಕ್ತಪಡಿಸುತ್ತದೆ. 


ಮಹಾನಗರ ಪಾಲಿಕೆ ಹಾಗೂ ಪುರಸಭೆಗಳು ವಸೂಲ್ಮಾಡುತ್ತಿರುವ ಆರೋಗ್ಯ. 
ಶುಲ್ಕವನ್ನು ಆರೋಗ್ಯ ಇಲಾಖೆಗೆ ನೀಡಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಸಮಿತಿ 
ಶಿಫಾರಸ್ಸು ಮಾಡಿತ್ತು. ಇಲಾಖೆಯವರು ಅದಕ್ಕೆ ಸಮಿತಿಯ ಅಜಿಪ್ರಾ ಖಕ ಸೂಕ್ತ ಕ್ರಮ 
ತೆಗೆದುಕೊಳ್ಳಲಾಗುವುದೆಂದು ಉತ್ತರಿಸಿರುತ್ತಾರೆ. ಪುನಃ ಈ ಸಾಲಿನ ವಿಷಯ ಸಮಿತಿಯ 
' ಮುಂದೆ ಸದರಿ ವಿಷಯ ಪ್ರಸ್ತಾಪಕ್ಕೆ ಬಂದಾಗ ಅದು ಹೆಚ್‌.ಯು.ಡಿ. ಹೆಡ್‌ ಅಡಿಯಲ್ಲಿ 
ಬರುತ್ತದೆ. ನಮಗೆ ಬರುವುದಿಲ್ಲ ಅವರು ಹೆಲ್ತ್‌ ಸೆಸ್‌ ಅಡಿಯಲ್ಲಿ ವಸೂಲು ಮಾಡಿದ 
ಹಣವನ್ನು ಆರೋಗ್ಯ ಇಲಾಖೆಗೆ ನೀಡಿರುವುದಿಲ್ಲವೆಂದು ತಿಳಿಸಲಾಗಿರುತ್ತದೆ. ಹಿಂದಿನ 
ಶಾರನ್ನು ಮೇರೆಗೆ ಸೂಕ್ತ ಕ್ರಮ ಕೈ ಗೊಳ್ಳ ಿಲಾಗುವುದೆಂದು ತಿಳಿಸಿದ್ದು ಹೀಗೆ ವಿರುದ್ಧ ಹೇಳಿಕೆ 
ನೀಡಿರುವುದು ಇಲಾಖೆಗಳ "ನಡುವ ಸಾಮರಸ್ಯವಿಲ್ಲ ದಿರುವುದನ್ನು ಸ್ಪಷ್ಟಪಡಿಸುತ್ತದೆ. 


ಇಲಾಖೆಯ ಬಗ್ಗೆ ಸ್ಥೂಲ ಪರಿಚಯ ಮಾಡಿ ಕೊಡುವ ಸಂದರ್ಭದಲ್ಲಿ. ರಾಜ್ಯದ ವಿವಿಧ 
ಆಸ್ಪತ್ರೆಗಳಲ್ಲಿ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ. ಉಪಕೇಂದ್ರಗಳಲ್ಲಿ ವಿವಿಧ ದರ್ಜೆಯ 
ಹುದ್ದೆಗಳು ಹೆಚ್ಚಿನ ಪ್ರಮಾಣದಲ್ಲಿ ಖಾಲಿ ಲಾಗಿ ತಿಳಿಸಲಾಗಿರುತ್ತದೆ. ಈ ಪ್ರಮಾಣದ 
ಹುದ್ದೆಗಳನ್ನು pi ಬರ್ತಿ ಮಾಡಲು ಕ್ರಮ ತೆಗೆದುಕೊಳ್ಳದ ಪಕ್ಷ! ದಲ್ಲಿ "2000 
ದೊಳಗೆ ಎಲ್ಲರಿಗೂ ಆರೋಗ್ಯ' ಸಾಧಿಸುವ ನಿಟ್ಟನಲ್ಲಿ Eye ಖಚಿತ 
ಎಂಬುದು ಸಮಿತಿಯ ಅಭಿಪ್ರಾಯವಾಗಿರುತ್ತದೆ. | 


ತ 
ಸ 
ಹಾ ೨ ಭ 
ತ ತೆ ಕ್ಕ 
ತೆ 
4. 4 
ಫೆ ಈ 
£ gd pe 
KY 
ಳ್ಳ | ಎಷ 
ಕನ ಈ 
೯ 
ಕ್‌ 
ಹ ತ -. p 
pS | ಬಾತ” ¥ (3 5 
ಕ ಶ್ರ | 
್ಕ 
ಕ 
ಬ - p Te 
ಹ ತಾ ತತ್‌ 
ಹ _ 
. ೆ ಸ 
ಶೆ ಸ ಗೆ 
ಠಿ ಷ್ಟ ಶಿ 
ಕ 1 ಕ್ಯ - 
ಜೆ | 
ತ ಗ | 
ಹೆ 1 
3 ನಾ 2 t ಕ ಸ 
Ve 
| 
ಕ | 
ಕ | 4 ಇ 
ತ . k | ಹ್ಯಾ + 
pa ಕ: ಜಾ 
p pe 
ವ ತ 
ಔ ಇಡ - ಸ 
Fc ಕ | 
1 
x 


ಮದಿ 
ಅಧ್ಯಾಯ — | 


1996-97ನೇ ಸಾಲಿನ ಅನುದಾನ ಬೇಡಿಕೆಗಳನ್ನು ಪರಿಶೀಲಿಸುವ ಸಲುವಾಗಿ ದಿನಾಂಕ 
6-4-96ರಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ವಿಷಯ ಸಮಿತಿಯನ್ನು 
ರಚಿಸಲಾಯಿತು. 


ಸದರಿ ಸಮಿತಿಯ ಪ್ರಾರಂಭಿಕ ಸಭೆ ದಿನಾಂಕ 6-5-96ರಂದು ನಡೆದಿದ್ದು ಆ ದಿನ ಇಲಾಖೆಯ 
ಕಾರ್ಯದರ್ಶಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಂದ ಸಂಕ್ಟಿಪ್ತ ವಿವರಣೆ ಪಡೆಯಲಾಯಿತು. 
ದಿನಾಂಕ 7-5-96, 17-5-96, 18-5-96, 30-5-96, 7-6-96, 14-6-96, 
21-6-96 ರಂದು ನಡೆದ ಸಭೆಗಳಲ್ಲಿ ಇಲಾಖೆ ಒದಗಿಸಿದ್ದ ಮಾಹಿತಿ ಮೇರೆಗೆ ಇಲಾಖೆಯ ಅನುದಾನ 
ಬೇಡಿಕೆ ಸಂಖ್ಯೆ 28 ಹಾಗೂ 29ರ ಬಗ್ಗೆ ವಿವರವಾಗಿ ಚರ್ಚೆ ನಡೆಸಿರುತ್ತದೆ. ತದನಂತರ ಈ ಕೆಳಕಂಡ 
ಅಂಕಿ ಅಂಶಗಳೂಂದಿಗೆ ವರದಿ ತಯಾರಿಣೆಲಾಗಿರುತ್ತದೆ. 


ಪುರಸ್ಕೃತ ಪ್ರಭ್ಯತ ಒಟ್ಟು 
ಬೇಡಿಕೆ ಸಂಖ್ಯೆ 28 
ವೈದ್ಯಕೀಯ ಶಿಕ್ಷಣ 13728.09 0.03 
ಬೇಡಿಕೆ ಸಂಖ್ಯೆ 29 
ಆರೋಗ್ಯ ಮತ್ತು 5218551 — 
ಕುಟುಂಬ ಕಲ್ಯಾಣ 
ಸೇವೆಗಳು 
65913.60 0.03 65913.63 


1996-97ನೇ ಸಾಲಿನ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆ ಮೇಲಿನ ಬೇಡಿಕೆಗಳಿಗೆ 
ಸಮಿತಿ ಅನುಮೋದನೆ ನೀಡಿರುತ್ತದೆ. 


7554 - ೩ 


ಅಧ್ಯಾಯ-2 
ವೈ ದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ 


ವೈದ್ಯಕೀಯ ನಿರ್ದೇಶನಾಲಯದಡಿಯಲ್ಲಿ ನಾಲ್ಕು ವೈದ್ಯಕೀಯ ಮಹಾವಿದ್ಯಾಲಯಗಳು 
ಹಾಗೂ ಅದಕ್ಕೆ ಸಂಬಂಧಿಸಿದ ಆಸ್ಪತ್ರೆಗಳು ಮತ್ತು ಖಾಸಗಿ ವೈದ್ಯಕೀಯ ಮಹಾವಿದ್ಯಾಲಯ 
ಉಪಯೋಗಿಸಿಕೊಳ್ಳುವ ಭೋಧನಾ ಆಸ್ಪತ್ರೆಗಳು ಬರುತ್ತವೆ. ಈ ರೀತಿಯಾಗಿ ವೈದ್ಯಕೀಯ 
ನಿರ್ದೇಶನಾಲಯವು ರಾಜ್ಯದ ಜನತೆಗೆ ವೈದ್ಯಕೀಯ ಸೌಲಭ್ಯ ಒದಗಿಸುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ 
ವಹಿಸಿರುತ್ತದೆ. 

ಈ ಅನುದಾನ ವೆಚ್ಚದ ಬಗ್ಗೆ ಸಮಿತಿಗೆ ವಿವರಿಸುತ್ತಾ ಆ ಪೈಕಿ ರೂ. 86 ಲಕ್ಷವನ್ನು ಸೆರೆಂಡರ್‌ 
ಮಾಡಿದ ವಿವರಣೆ ಕೋರಿದಾಗ ಡಿ.ಎಮ್‌.ಇ ಅವರು ವಿವರಿಸುತ್ತಾ ಮೂರು ಸೆಟ್ಟುಗಳ ಎಕ್ಯೂಪ್‌ಮೆಂಟ್‌ 
ಕೊಳ್ಳಬೇಕಾಗಿತ್ತು. ಕಡೆಗಳಿಗೆಯಲ್ಲಿ ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಬದಲಾವಣೆ 
ಮಾಡಿದ ಪ್ರಯುಕ್ತ ಮತ್ತೂಮ್ಮೆ ಸರ್ಕಾರದಿಂದ ಅನುಮತಿ ಪಡೆಯಬೇಕಾಯಿತು. ಈ ಬಗ್ಗೆ 
ಇಲಾಖೆಯವರು ಅಕ್ಟೋಬರ್‌ ತಿಂಗಳಿನಲ್ಲಿ ಪತ್ರ ಬರೆಯಲಾಗಿದ್ದು ಆದರೆ ಸಂಬಂಧ ಪಟ್ಟ ಕಡತ 
ಮಾರ್ಚ್‌ ತಿಂಗಳಿನಲ್ಲಿಯೇ ಇಲಾಖೆಗೆ ಬಂದಿತ್ತು. ನಂತರ ಪ್ರೋಸಸ್‌ ಮಾಡಿ ಯೋಜನಾ ಇಲಾಖೆಗೆ 
ಕಳುಹಿಸಲಾಗಿತ್ತು. ಮತ್ತೆ ಹಣಕಾಸಿನ ಇಲಾಖೆಗೆ ಹೋಗಿ ನಂತರ ಯೋಜನಾ ಇಲಾಖೆಗೆ ಮಾರ್ಚ್‌ 
ಆಖೈೆರ್‌ನಲ್ಲಿ ಹೋಗಿದ್ದರಿಂದ ಸದರಿ ಪ್ರಸ್ತಾವನೆಗೆ ಅನುಮೋದನೆ ದೊರೆತಿರುವುದಿಲ್ಲ. ಈ ಕಾರಣದಿಂದ 
86 ಲಕ್ಷ ರೂಗಳನ್ನು ಅದ್ಯರ್ಪಣೆ ಮಾಡಬೇಕಾಗಿ ಬಂತೆಂದು ತಿಳಿಸಿರುತ್ತಾರೆ. 


ಈ ಇಲಾಖೆಗಳು ಬೆಂಗಳೂರಿನಲ್ಲೇ ಇದ್ದು ಒಂದು ಪ್ರಸ್ತಾವನೆಗೆ ಅನುಮೋದನೆ ಪಡೆಯುವಲ್ಲಿ 
ವಿಫಲವಾಗಿರುವುದನ್ನು ಸಮಿತಿಯು ತೀವ್ರವಾಗಿ ಪರಿಗಣಿಸಿರುತ್ತದೆ. ಕೆಲವೆಡೆ ನೀಡಿರುವ ಹಣ 
ಅನುದಾನ ಸಾಲದು ಎಂದು ಹೇಳುತ್ತಿರುವರು. ಖರ್ಚು ಮಾಡುವುದಕ್ಕೆಂದೆ ನೀಡಲಾದ ಹಣವನ್ನು 
ಸೂಕ್ತ ಹೊಂದಾಣಿಕೆ ಇಲ್ಲದೆ ಅದ್ಯರ್ಪಣೆ ಮಾಡಿರುವ ಉದ್ದೇಶವನ್ನು ಅರಿಯುವಲ್ಲಿ ಸಮಿತಿಯು 
ವಿಫಲವಾಗಿದೆ. ಇನ್ನು ಮುಂದೆ ಈ ರೀತಿಯಾಗದಂತೆ ಸಂಬಂಧಪಟ್ಟ ಇಲಾಖೆಯವರು ಸೂಕ್ತ ಎಚ್ಚರಿಕೆ 
ವಹಿಸಬೇಕೆಂದು ಸಮಿತಿ ಶಿಫಾರಸ್ಸು ಮಾಡುತ್ತದೆ. 


ಸಮಿತಿಯ ಚರ್ಚೆಯ ಸಮಯದಲ್ಲಿ ಮತ್ತೊಮ್ಮೆ ಈ ಇಲಾಖೆಯ ಅಧೀನದಲ್ಲಿರುವ 
ಆಸ್ಪತ್ರೆಗಳಲ್ಲಿನ ವಿದ್ಯುಚ್ಚಕ್ತಿ ಹಾಗೂ ನೀರಿನ ದರಗಳನ್ನು ವಾಣಿಜ್ಯದರಗಳ ರೀತ್ಯಾ ವಿಧಿಸುತ್ತಿರುವುದರಿಂದ 
ಹೆಚ್ಚಿನ ಬಿಲ್ಲುಗಳನ್ನು ಪಾವತಿ ಮಾಡಲಾಗದೆ ಕೋಟಿಗಟ್ಟಲೆ ಹಣವನ್ನು ಬಾಕಿ ಉಳಿಸಿಕೊಂಡಿರಲಾಗುತ್ತದೆಂದು 
ತಿಳಿಸಿರುತ್ತಾರೆ. ಈ ಬಗ್ಗ ಕಳೆದ ಸಾಲಿನ ವಿಷಯ ಸಮಿತಿಯು ಸಂಬಂಧಪಟ್ಟ ಇಲಾಖೆಗಳೊಡನೆ 
ಚರ್ಚಿಸಿ ಗೃಹ ಬಳಕೆ ದರಕ್ಕಿಂತ ಅತ್ಯಲ್ಪ ದರ ವಿಧಿಸುವಂತೆ ಕೋರಬೇಕೆಂದು ಸೂಚಿಸಿರುತ್ತದೆ. 
ಆದಾಗ್ಯೂ ಆ ಬಗ್ಗೆ ನಿರ್ದಿಷ್ಟ ಕ್ರಮ ಕೈಗೊಂಡಿರುವುದಿಲ್ಲ. ಕರ್ನಾಟಕ ವಿದ್ಯುಚ್ಛಕ್ತಿ ಮಂಡಳಿ ಮತ್ತು 
ಕರ್ನಾಟಕ ನೀರು ಸರಬರಾಜು ಹಾಗೂ ಒಳ ಚರಂಡಿ ಮಂಡಳಿಗಳು ಸಾರ್ವಜನಿಕ ಸಂಸ್ಥೆಗಳಾಗಿದ್ದು 
“ಸೇವಾ ಮನೋಭಾವನೆಯ'' ಸರ್ಕಾರದ ಅಂಗಗಳಾಗಿರುತ್ತವೆ. ಅದೇ ರೀತಿಯಲ್ಲಿ ಆರೋಗ್ಯ 
ಇಲಾಖೆಯು ಈ ಅಂಗಗಳಲ್ಲಿ ಒಂದಾಗಿದ್ದು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಳಕೆಯಾಗುವ ವಿದ್ಯುಚ್ಛಕ್ತಿ 
ಹಾಗೂ ನೀರಿನ ಬಳಕೆಗಳಿಗೆ ಗೃಹ ಬಳಕೆ ದರಗಳನ್ನು ವಿಧಿಸುವಂತೆ ಸಂಬಂಧಪಟ್ಟ ಇಲಾಖಗಳೂಡನೆ 


ಸಭೆ ನಡೆಯಿಸಿ ಈ ಬಗ್ಗೆ ತೆಗೆದುಕೊಂಡ ಕ್ರಮವನ್ನು ಮೂರು ತಿಂಗಳೊಳಗಾಗಿ ಸಮಿತಿಗೆ ವರದಿ * 
ಮಾಡಬೇಕೆಂದು ಶಿಫಾರಸ್ಸು ಮಾಡುತ್ತದೆ. 


ಶ್ರೀ ಉನ್ನಿಕೃಷ್ಣ ಪ್ರಕರಣದಲ್ಲಿ ಸರ್ವೋಚ್ಚ ನ್ಯಾಯಾಲಯ ನೀಡಿರುವ ತೀರ್ಪಿನಿಂದಾಗಿ 
ರಾಜ್ಯದಲ್ಲಿ ಲಭ್ಯವಿರುವ ವೈದ್ಯಕೀಯ ಸೀಟುಗಳ ಪೈಕಿ ಶೇಕಡ 50ರಷ್ಟು ಸೀಟುಗಳು ಸರ್ಕಾರದ ವಶಕ್ಕೆ 
ಬರುತ್ತದೆ. ಈ ಪೈಕಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಹಾಗೂ ಗ್ರಾಮಾಂತರ ವಿದ್ಯಾರ್ಥಿಗಳ ಖೋಟಾ 
ಇರುತ್ತದೆ. ಇವರುಗಳಿಗೆ ವಿದ್ಯಾರ್ಥಿವೇತನ ನೀಡುವ ಜವಾಬ್ದಾರಿ ಈ ನಿರ್ದೇಶನಾಲಯದ ಮೇಲಿದ್ದು, 
ಈಗ್ಗೆ ಆಯವ್ಯಯದಲ್ಲಿ ಒದಗಿಸಿರುವ ಅನುದಾನ ಏನೇನು ಸಾಲಾದಾಗಿರುತ್ತದೆಂದು ಚರ್ಚೆಯಲ್ಲಿ 
` ತಿಳಿಸಿರುತ್ತಾರೆ. ಕಳೆದ ಸಾರಿ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಸ್ಮೈಫಂಡ್‌ ನೀಡುವುದಕ್ಕಾಗಿ 75 ಲಕ್ಷ 
ರೂಗಳನ್ನು ಕೇಳಿದ್ದಾಗ್ಯೂ ಸರ್ಕಾರ ಕೇವಲ 5 ಲಕ್ಷ ರೂ.ಗಳನ್ನು ಮಾತ್ರ ಕೊಟ್ಟಿದ್ದರಿಂದ ಸೈಫಂಡ್‌ 
ಸರಿಯಾಗಿ ವಿತರಣೆ ಮಾಡಲು ಸಾಧ್ಯವಾಗಲಿಲ್ಲವೆಂದು ಸಹ ತಿಳಿಸಿರುತ್ತಾರೆ. ಈ ದಿಶೆಯಲ್ಲಿ ಸರ್ಕಾರದ 
ಸಾಮಾಜಿಕ ಹೊಣೆ ಮಹತ್ತರವಾಗಿದ್ದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಂಡು ವಿದ್ಯಾರ್ಥಿ ವೇತನ 
ಎಲ್ಲರಿಗೂ ದೊರಕುವಂತಾಗಲು ಸಾಕಷ್ಟು ಹಣ ಸಕಾಲದಲ್ಲಿ ಬಿಡುಗಡ ಮಾಡಬೇಕೆಂದು ಸಮಿತಿಯು 
ಶಿಫಾರಸ್ಸು ಮಾಡುತ್ತದೆ. 


ಉಪಕರಣಗಳ ನಿರ್ವಹಣೆಗೆ ಆಯವ್ಯಯದಲ್ಲಿ ಯಾವುದೇ ರೀತಿಯ ಹಣವನ್ನು ನೀಡಿರುವುದಿಲ್ಲ 
ಅದರಿಂದಾಗಿ ಇತರೇ ಖರ್ಚುಗಳಿಗಾಗಿ ನೀಡಿರುವ ಹಣದ ಪೈಕಿ ಶೇಕಡ 20 ರಷ್ಟು ಹಣವನ್ನು ಈ 
ಉಪಕರಣಗಳ ನಿರ್ವಹಣೆಗೆ ಕಾಯ್ದಿ' ರಿಸಿರುವುದಾಗಿ ತಿಳಿಸಿರುತ್ತಾರೆ. ಈ ರೀತಿಯ ಹೊಂದಾಣಿಕೆಯಿಂದಾಗಿ 
ಇಲಾಖೆಯ ಇತರೆ ಕೆಲಸಗಳು ಸ್ಥ ಗಿತಗೊಳ್ಳುವ ಸಂಬಂಧವಿರುತ್ತದೆಂದು ಸಮಿತಿಯು ಅಭಿಪ್ರಾಯ 
ಪಡುತ್ತಾ, ಇನ್ನೂ ಮುಂದಾದರೂ ಉಪಕರಣಗಳ ನಿರ್ವಹಣೆಗಾಗಿಯೇ ಪ್ರತ್ಯೇಕ ಹಣವನ್ನು 
ಆಯವ್ಯಯದಲ್ಲಿ ನೀಡಬೇಕೆ೦ದು ಸಮಿತಿ ಶಿಫಾರಸ್ಸು ಮಾಡುತ್ತದೆ. 


ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಡಿಯಲ್ಲಿ ಬರುವ ಬೋಧನಾ ಕಾಲೇಜುಗಳಲ್ಲಿ 
ಇರಬೇಕಾಗಿರುವ ಅವಶ್ಯಕ ಅಗತ್ಯಗಳನ್ನು ಗಮನದಲ್ಲಿಟ್ಳುಕೊಂಡು ಶಿಕ್ಷಣದ ಗುಣ ಮಟ್ಟವನ್ನು 
ಹೆಚ್ಚಿಸಲು ಉಪಯುಕ್ತವಾದಂತಹ ಗ್ರಂಥಾಲಯ, ಅದಕ್ಕೆ ಸಂಬಂಧಿಸಿದಂತೆ ಜರ್‌ನಲ್ಸ್‌, ಪಠ್ಯಪುಸ್ತಕಗಳು, 
ಉಪಕರಣ ಇವುಗಳನ್ನು ಒದಗಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಲ್ಲದೆ ಪಿ.ಜಿ. ಕೋರ್ಸ್‌ಗಳು 
ನಡೆಯುತ್ತಿರುವ ಕಾಲೇಜುಗಳಲ್ಲಿ ಈ ಅಗತ್ಯಗಳ ಬಗ್ಗ ಇನ್ನೂ ಹೆಚ್ಚಿನ ಗಮನಹರಿಸಬೇಕೆಂದು ಸಮಿತಿ 
ಶಿಫಾರಸ್ಸು ಮಾಡುತ್ತದೆ. ಅದೇ ರೀತಿಯಲ್ಲಿ ಸಾಮಾನ್ಯ ಜನರಿಗೆ ಆರೋಗ್ಯ ಸೌಲಭ್ಯ ಒದಗಿಸುವಲ್ಲಿ 
ಕಟ್ಟಡಗಳ ಪಾತ್ರ ಬಹಳ ಪ್ರಮುಖವಾದುದು ಇಂತಹ ಕಟ್ಟಡಗಳ ನಿರ್ವಹಣೆ ಬಗ್ಗೆ ಅತೀ ಹೆಚ್ಚಿನ 
ಗಮನ ಹರಿಸಿ ಕಟ್ಟಡಗಳನ್ನು ಸಕಾಲದಲ್ಲಿ ದುರಸ್ತಿಗೊಳಿಸಲು ಸೂಕ್ತ ವ್ಯವಸ್ಥೆ ಮಾಡುವಂತೆ ಮತ್ತು 
ವೈದ್ಯಕೀಯ ಕಾಲೇಜುಗಳಿಗೆ ಸರಿಯಾದ ಸಮಯದಲ್ಲಿ ಯಾವುದೇ ವಿಳಂಬವಿಲ್ಲದೆ ಪ್ರವೇಶಾವಕಾಶ 
ದೊರಕಲು ಇರುವ ತೊಂದರೆಗಳನ್ನು ತಪ್ಪಿಸಿ ಸಕಾಲಕ್ಕೆ ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶ ದೊರಕಿಸಿ 
ವಿದ್ಯಾರ್ಥಿಗಳ ಗುಣಮಟ್ಟ ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಹೆಚ್ಚಿಸುವ ಹಂತದಲ್ಲಿ ರಾಜ್ಯಕ್ಕೆ ಗೌರವ 
ತರುವ ರೀತಿಯಲ್ಲಿ ಈ ಲೋಪದೋಷಗಳನ್ನು ಸರಿಪಡಿಸಲು ಯಾವುದೇ ವಿಳಂಬವಿಲ್ಲದೆ ಕ್ರಮ 
ಕೈಗೊಳ್ಳಬೇಕೆಂದು ಸಮಿತಿಯು ಶಿಫಾರಸ್ಸು ಮಾಡುತ್ತ ದೆ. 


ಹುಬ್ಬಳ್ಳಿ ಹಾಗೂ ಬಳ್ಳಾರಿಯಲ್ಲಿನ ಮೆಡಿಕಲ್‌ ಕಾಲೇಜುಗಳಿಗೆ ಈಗಾಗಲೇ ಸ್ಟಾಯತ್ತತ 
ನೀಡಲಾಗಿದ್ದರೂ ಇವುಗಳ ಕಾರ್ಯನಿರ್ವಹಣೆ ಬಗ್ಗೆ ಬೈಲಾ ಮೊದಲಾದವುಗಳು ಅನುಮೋದನೆ 


4 


ಪಡದಿಲ್ಲವೆಂದು ಕಳೆದ ಹತ್ತು ವರ್ಷಗಳ ಹಿಂದೆ ಇದ್ದ ಪರಿಸ್ಥಿತಿಯು ಈಗಲೂ ಮುಂದುವರೆದಿದೆ 
ಎಂದು ಸಮಿತಿಯು ಅಭಿಪ್ರಾಯ ವ್ಯಕ್ತಪಡಿಸುತ್ತದೆ. ಈ ರೀತಿಯ ವಿಳಂಬದಿಂದ ಈ ಭಾಗದ ಜನರ 
ಆರೋಗ್ಯ ರಕ್ಷಣೆ ಮಾಡುವಲ್ಲಿ ಇಲಾಖೆಯು ಮಂದಗತಿಯನ್ನು ತೋರದೆ ಅತಿ ಶೀಘ್ರವಾಗಿ ಈ 
ಕಾರ್ಯಕ್ರಮಗಳ ಬಗ್ಗೆ ಕ್ರಮ ಕೈಗೊಂಡು ಈ ಸಂಸ್ಥೆ ಗಳು ಉತ್ತಮ ರೀತಿಯಲ್ಲಿ ಕೆಲಸ ನಿರ್ವಹಿಸುವಂತೆ 
ಮಾಡಲು ಶೀಘ್ರವಾಗಿ ಕ್ರಮ ಕೈಗೊಳ್ಳಬೇಕಂದು ಶಿಫಾರಸ್ಸು ಮಾಡುತ್ತದೆ. 


ಹೃದ್ರೋಗದ ಚಿಕಿತ್ಸೆಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಉಪಕರಣಗಳಾದ ಎಕೋ 
ಯಂತ್ರ ಹಾಗೂ ತ್ರೆಡ್‌ ಮಿಲ್‌ಗಳು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಲಭ್ಯವಿರುವುದನ್ನು ಗಮನಿಸಿದ 
ಸಮಿತಿ ಇತರೇ -ಜಿಲ್ಲೆಗಳಿಗೂ (ಮೈಸೂರು ಬಳ್ಳಾರಿ, ಹುಬ್ಬಳ್ಳಿ) ಇವುಗಳನ್ನು ಒದಗಿಸುವಂತೆ 
ತಿಳಿಸಿದಾಗ, ಮುಂದಿನ ವರ್ಷದೊಳಗೆ ಒದಗಿಸಲಾಗುವುದೆಂದು ತಿಳಿಸಲಾಯಿತು. ಸದರಿ ಉಪಕರಣಗಳನ್ನು 
ಆದಷ್ಟು ಬೇಗ ಒದಗಿಸಿ ಹೃದ್ರೋಗಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸಮಿತಿಯು ಶಿಫಾರಸ್ಸು 
ಮಾಡುತ್ತದೆ. 


ಚರ್ಚೆಯ ಸಮಯದಲ್ಲಿ ಬೆಂಗಳೂರು ಹಾಗೂ ಮೈಸೂರಿನಲ್ಲಿ ರುವ ಸರ್ಕಾರಿ ವೈದ್ಯಕೀಯ 
ಕಾಲೇಜುಗಳಲ್ಲಿ ಮನೋರೋಗ ಚಿಕಿತ್ಸೆ, ನರರೋಗ ಚಿಕಿತ್ಸೆ ವಿಭಾಗಗಳು ಇರುವುದಾಗಿ ತಿಳಿಸಲಾಗಿರುತ್ತದೆ. 
ಇವುಗಳನ್ನು ಇನ್ನು ಅಭಿವೃದ್ಧಿ ಪಡಿಸಬೇಕಾದ ಅಗತ್ಯತೆಯನ್ನು ಸಹ ಪ್ರತಿಪಾದಿಸಲಾಗಿರುತ್ತದೆ. 
ಆದುದರಿಂದ ಇದಕ್ಕೆ ಇಲಾಖೆ ವತಿಯಿಂದ ಹೆಚ್ಚಿನ ಅನುದಾನ ಅವಶ್ಯವಿರುವುದರಿಂದ ಈ ಬಗ್ಗೆ ಸೂಕ್ತ 
ಕ್ರಮ ಕೈಗೊಳ್ಳಬೇಕೆಂದು ತಿಳಿಸುತ್ತಾ, ರಾಜ್ಯದ ಇತರೆ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲೂ ಸಹ 
ಈ ವಿಭಾಗಗಳನ್ನು ತೆರೆಯಲು ಕ್ರಮ ಕೈಗೊಳ್ಳಬೇಕೆಂದು ಸಮಿತಿ ಶಿಫಾರಸ್ಸು ಮಾಡುತ್ತದೆ. 

ಇತ್ತೀಚೆಗೆ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಿರುವ ರಾಜೀವ್‌ ಗಾಂಧಿ ಆರೋಗ್ಯ ವಿಶ್ವ ವಿದ್ಯಾಲಯಕ್ಕೆ 
ಈ ಸಾಲಿನಲ್ಲಿ ರೂ. 1.00 ಕೋಟಿಯನ್ನು ನಿಗದಿಗೊಳಿಸಲಾಗಿದೆ ಎಂದು ತಿಳಿಸಲಾಗಿರುತ್ತದೆ. 
ವಿಶ್ವವಿದ್ಯಾಲಯವು ಪರಿಣಾಮಕಾರಿಯಾಗಿ ಕಾರ್ಯ ನಿರ್ವಹಿಸುವಂತಾಗಲು ಸದರಿ ಹಣವನ್ನು 
ಶೀಘ್ರವಾಗಿ ಬಿಡುಗಡೆ ಮಾಡಲು ಹಾಗೂ ಇನ್ನು ಹೆಚ್ಚಿನ ಅನುದಾನ ನೀಡಲು ಕ್ರಮ ಕೈಗೊಳ್ಳಬೇಕೆಂದು 
ಸಮಿತಿ ಶಿಫಾರಸ್ಸು ಮಾಡುತ್ತದೆ. 


ಸಮಿತಿಯ ಸಭೆಯಲ್ಲಿ ಕೆಳಕಂಡ ವಿಷಯಗಳಲ್ಲಿ ರೆಸಿಡೆನ್ಸಿ ಪ್ರೋಗ್ರಾಂನ್ನು ಪ್ರಾರಂಭಿಸುವ 
ಅಗತ್ಯತೆಯನ್ನು ತಿಳಿಸಲಾಯಿತು :- 


1) ಗ್ಯಾಸ್ಫೋಎಂಟ್ರಾಲಜಿ 
2) ನ್ಯೂರೋಲಜಿ 

3) ನ್ಯೂರೋಸರ್ಜರಿ 

4) ಯುರಾಲಜಿ 


೨) ಪ್ಲಾಸ್ಟಿಕ್‌ ಸರ್ಜರಿ, ಇತ್ಯಾದಿ 


ಸದರಿ ವಿಷಯಗಳಲ್ಲಿ ಈ ರೀತಿಯ ಕಾರ್ಯಕ್ರಮ ಪ್ರಾಂಭಿಸುವುದರಿಂದ ಜನತಗ ಹಚ್ಚಿನ 
ರೀತಿಯಲ್ಲಿ ಆರೋಗ್ಯ ಸೌಲಭ್ಯ ಒದಗಿಸಲು ಅನುಕೂಲವಾಗುವುದಂಬುದು ಸಮಿತಿಯ 
ಅಭಿಪ್ರಾಯವಾಗಿರುತ್ತದೆ. ಆದುದರಿಂದ, ಈ ಬಗ್ಗ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಮಿತಿ ಶಿಫಾರಸ್ಸು 
ಮಾಡುತ್ತದೆ. 


ಚರ್ಚೆಯ ಸಮಯದಲ್ಲಿ ಜೀವ ರಕ್ಷಕ ಆಮ್ಲಜನಕ ಗ್ಯಾಸ್‌ ಸಿಲಿಂಡರ್‌, ಹಾಸಿಗೆ ಹೊದಿಕೆ, 
ಪೀಠೋಪಕರಣ ಇತ್ಯಾದಿಗಳನ್ನು ಕಛೇರಿ ವೆಚ್ಚದಿಂದ ಖರೀದಿಸಲಾಗುವುದೆಂದು ತಿಳಿಸಲಾಯಿತು. ಈ 
ರೀತಿ ವೆಚ್ಚಗಳನ್ನು ಕಛೇರಿ ವೆಚ್ಚದ ಅಡಿಯಲ್ಲಿ ತೋರುವುದು ಸೂಕ್ತವಲ್ಲ, ಇವುಗಳಿಗೆ ಸೂಕ್ತ 
ಉಪಶೀರ್ಷಿಕೆಗಳನ್ನು ನೀಡುವುದು ಸಮಂಜಸವೆಂದು ಸಮಿತಿಯು ಅಭಿಪ್ರಾಯ ಪಡುತ್ತದೆ. 
ಆದುದರಿಂದ ಈ ಬಗ್ಗೆ ಸೂಕ್ತ ಕ್ರಮ ಕೈಣೊಳ್ಳಬೇಕೆಂದು ಸಮಿತಿ ಶಿಫಾರಸ್ಸು ಮಾಡುತ್ತದೆ. 


ಬೆ೦ಗಳೂರಿನ ಬೌರಿಂಗ್‌ ಆಸ್ಪತ್ರೆಯಲ್ಲಿರುವ ಗ್ಯಾಸ್ಟ್ರೋ ಎಂಟ್ರೋಲಜಿ ವಿಭಾಗಕ್ಕೆ ಸಂಬಂಧಪಟ್ಟ 
ಹಾಗೆ ಕೆಲವೊಂದು ಉಪಕರಣಗಳ ಅವಶ್ಯಕತೆ ಇರುತ್ತದೆ ಇಡೀ ಕರ್ನಾಟಕದಲ್ಲಿ ಈ ಸೌಲಭ್ಯ 
ಬೌರಿಂಗ್‌ ಆಸ್ಪತೆಯಲ್ಲಿ ಮಾತ್ರ ಇದ್ದು ಇದನ್ನು ಅಭಿವೃದ್ಧಿ ಪಡಿಸಬೇಕಾದ ಅವಶ್ಯಕತೆ ಹೆಚ್ಚಾಗಿದೆ. 
ಡಿ ಚ ಛ ಚ 
ಆದುದರಿಂದ, ಆರೋಗ್ಯ ಶೀರ್ಷಿಕೆಯ ಆಯವ್ಯಯದಲ್ಲಿ ರೂ. 1.52 ಕೋಟಿಯನ್ನು ಅವಶ್ಯವಿರುವ 
ಉಪಕರಣಗಳನ್ನು ಕೊಳ್ಳಲು ನೀಡುವಂತೆ ಸಮಿತಿ ಶಿಫಾರಸ್ಸು ಮಾಡುತ್ತದೆ. 


ಸ್ವಾಯತ್ತ ಸಂಸ್ಥೆಗಳು : 


ಕರ್ನಾಟಿಕ ಸರ್ಕಾರವು ಈ ಕೆಳಕಂಡ ಐದು ಸಂಸ್ಥೆ ಗಳಿಗ ಸ್ವಾಯತ್ತತ ನೀಡಿರುತ್ತದೆ :- 


1) ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ 

2) ಜಯದೇವ ಹೃದ್ರೋಗ ಚಿಕಿತ್ಸಾ ಸಂಸ್ಥೆ 

3) ರಾಷ್ಟ್ರೀಯಮಾನಸಿಕ ಆರೋಗ್ಯ ಹಾಗೂ ನರವಿಜ್ಞಾನ ಸಂಸ್ಥೆ 
4) ಇಂದಿರಾಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆ 

5) ಸಂಜಯಗಾಂಧಿ ಅಪಘಾತ ಹಾಗೂ ಪುನರ್ವಸತಿ ಸಂಸ್ಥೆ 


ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಹಾಗೂ ನರವಿಜ್ಞಾನ ಸಂಸ್ಥೆಯ ನಿರ್ದೇಶಕರು ಚರ್ಚೆಯಲ್ಲಿ 
ಭಾಗವಹಿಸಿ ಕರ್ನಾಟಕ ಸರ್ಕಾರದಿಂದ ನಿಗದಿಯಾದ ಹಣ ಪಡೆದಲ್ಲಿ ಮಾತ್ರ ತಮ್ಮ ಸಂಸ್ಥೆ ಗೆ ಬಾರತ 
ಸರ್ಕಾರದಿಂದ ಹಣ ಬಿಡುಗಡೆಯಾಗುತ್ತದೆಂದು ತಿಳಿಸಿರುತ್ತಾರೆ. ಆದುದರಿಂದ, ಇಲಾಖೆಯವರು 
ನಿಗದಿತ ಹಣವನ್ನು (ಯೋಜನೆಯಲ್ಲಿ ಶೇ. 25 ಹಾಗೂ ಯೋಜನೇತರದಲ್ಲಿ ಶೇ. 5೨ ರಷ್ಟು ಹಣ 
ಕಡಿಮೆ ಮಾಡದೇ ಸದರಿ ಸಂಸ್ಥೆ ಗೆ ಬಿಡುಗಡೆ ಮಾಡಬೇಕೆಂದು ಸಮಿತಿ ಸೂಚಿಸುತ್ತದೆ. 


ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಹಾಗೂ ನರವಿಜ್ಞಾನ ಸಂಸ್ಥೆಯು 1991-92 ರಿಂದ 
1996-97ರವರೆವಿಗೂ ಕರ್ನಾಟಕ ಸರ್ಕಾರದಿಂದ ಪಡೆದ ಅನುದಾನಗಳಿಗೆ ಸಂಬಂಧಿಸಿದಂತ 
ಸಮಿತಿಗೆ ಒದಗಿಸಲಾಗಿದ್ದ ದಾಖಲಾತಿಯನ್ನು ಪರಿಶೀಲಿಸಿದಾಗ ಈ ಕೆಳಕಂಡ ಅಂಶ ಸಮಿತಿಯ 


ಗಮನಕ್ಕೆ ಬಂದಿರುತ್ತದೆ. 


ಯೋಜನೆ 
ರೂ.ಲಕ್ಟಗಳಲ್ಲಿ 
1992-93 {4757 
1993-94 130.00 
1994-95 150.00 
1995-96 93.75 
1996-97 125.00 


ಮೇಲ್ಕಂಡ ತಃಖ್ತೆಯನ್ನು ಗಮನಿಸಿದಾಗ 1994-95ನೇ ಸಾಲಿನಲ್ಲಿ ರೂ. 150 ಲಕ್ಷಗಳನ್ನು 
ನೀಡಿದ್ದು » 1995-96ರಲ್ಲಿ ರೂ.೨3.75 ಲಕ್ಷಗಳನ್ನು ನೀಡಲಾಯಿತು. ತದನಂತರ 1996-97ನೇ 
ಸಾಲಿಗೆ ರೂ.125.00 ಲಕ್ಷಗಳನ್ನು ನೀಡಲಾಗಿರುತ್ತದೆ. ಈ ರೀತಿಯ ವ್ಯತ್ಯಾಸಕ್ಕೆ ಕಾರಣವೇನೆಂಬುದನ್ನು 
ಅರಿಯಲು ಸಮಿತಿ ವಿಫಲವಾಗಿರುತ್ತದೆ. 


ಸದರಿ ಸಂಸ್ಥೆಯು ಇಡೀ ದೇಶದಲ್ಲೇ ಒಂದು ಪ್ರತಿಷ್ಠಿತ ಸಂಸ್ಥೆಯಾಗಿದ್ದು, ಇತ್ತೀಚೆಗೆ ದಿನೇ ದಿನೇ 
ಹೆಚ್ಚುತ್ತಿರುವ ಅಪಘಾತಕ್ಕೊ ಛಗಾದವರಿಗೆ ಚಿಕಿತ್ಸೆ ನೀಡುವ ಹಿನೆ ನೆಲೆಯಲ್ಲಿ ಪ್ರಮುಖ ಪಾತ್ರ 
ವಹಿಸಿರುತ್ತದೆ. ಇಂತಹ ಸಂಸ್ಥೆಗೆ ವರ್ಷದಿಂದ ವರ್ಷಕ್ಕೆ ಸಾಧ್ಯವಾದಷ್ಟು. ಹೆಚ್ಚಿನ ಚಃ 
ನೀಡುವುದು ಸಮಂಜಸವೆಂದು ಸಮಿತಿ ಅಭಿಪ್ರಾಯ ಪಡುತ್ತದೆ. ಈ ಸಂಸ್ಥೆಗೆ ವರ್ಷವೊಂದಕ್ಕೆ ಕನಿಷ್ಠ 
ರೂ. 200 ಲಕ್ಷಗಳನ್ನಾ ದರೂ ಯೋಜನೆಯಡಿಯಲ್ಲಿ ನೀಡಲು ಸರ್ಕಾರ: ಕ್ರಮ ಕೈಗೊಳ್ಳಬೇಕೆಂದು 
ಸಮಿತಿ ಶಿಫಾ ರಸ್ತ ಮಾಡುತ್ತರೆ. 


ಎ೦ ಆರ್‌ ಐ ಉಪಕರಣ, ಒಂದು ಸುಸಜ್ಜಿತ ರೇಡಿಯೋಲಾಜಿಕಲ್‌ ಉಪಕರಣವಾಗಿದ್ದು 
ಕರ್ನಾಟಕದ ಯಾವುದೇ ಸರ್ಕಾರಿ ಆಸ ಕೃತ್ರೆಯಲ್ಲಿ ಿರುವುದಿಲ್ಲ. ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಹೀಗೂ 
ನರವಿಜ್ಞಾನ ಸಂಸ್ಥೆ ಯಲ್ಲಿ ಈ Es ಅಳವಡಿಸುವ ಸಲುವಾಗಿ ಬಾರತ ಸರ್ಕಾರ ರೂ. 8.00 
ಕೋಟಿಯನ್ನು ವಿಶೇಷ ಅನುದಾನ ರೂಪದಲ್ಲಿ ಬಿಡುಗಡೆ ಮಾಡಿದ್ದು, ಸದರಿ ಉಪಕರಣವನ್ನು 
ಖರೀದಿಸಲಾಗಿರುತ್ತ ದೆಂದು ತಿಳಿಸಲಾಗಿರುತ್ತದೆ. ಮಾನ್ಯ ಆರೋಗ್ಯ ಸಚಿವರು, ಆರೋಗ್ಯ ಸಕ 
ಕಾರ್ಯದರ್ಶಿ, ಆರ್ಥಿಕ ಇಲಾಖಾ ಕಾರ್ಯದರ್ಶಿಗಳು ಉಪ ಪಸ್ಥಿತರಿದ್ದ “ರಾಮಾಆನವಿಸಂ' ಸಂಘದ 
ಸಭೆಯಲ್ಲಿ ಎಂಆರ್‌ಐ ಉಪಕರಣದ ಬಾಬ್ತಿಗಾಗಿ ರಾಜ್ಯ ಸಕರಾರದ ವತಿಯಿಂದ ರೂ. 40 ಲಕ ಕ್ಷಗಳನ್ನು 
ವಿಶೇಷ ಅನುದಾನವನ್ನಾಗಿ ನೀಡಲು ತೀರ್ಮಾನಿಸಲಾಯಿತಂದು ಸಹ ತಿಳಿಸಲಾಗಿರುತ್ತದೆ. ಈ ಬಗ್ಗೆ 
ಆರೋಗ್ಯ ಇಲಾಖೆಯ ಕಾಯಾ ಸಹ ಒಪ್ಪಿಕೊಂಡಿರುತ್ತಾರೆ ಆದರೆ ಇದುವರೆವಿಗೂ ಹಣ 
ಬಿಡುಗೆಯಾಗಿರುವುದಿಲ್ಲ ವೆಂದು ಸಂಸ್ಥೆಯ ನಿರ್ದ ತಿಳಿಸಿರುತ್ತಾರೆ. ಆದುದರಿಂದ, ಈ 
ಹಣವನ್ನು ಕೂಡಲೇ ಬಿಡುಗಡೆ ಮಾಡಲು ಕ್ರಮ ಕೈಗೊಳ್ಳ ಬೇಕೆಂದು ಸಮಿತಿ ಶಿಫಾ ರಸ್ಸು ಮಾಡುತ್ತದೆ. 


ಬೆಂಗಳೂರಿನಲ್ಲಿ ರುವ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಹಾಗೂ ನರವಿಜ್ಞಾನ ಸಂಸ್ಥೆಯ 
ಮಾದರಿಯಲ್ಲಿ ಧಾರವಾಡ ಮಾನಸಿಕ ಆರೋಗ್ಯ ಕೇಂದ್ರ ವನ್ನು ಅಭಿವೃದ್ಧಿ ಪಡಿಸುವ ಸಾಧ್ಯಾಸಾಧ್ಯತೆ 


ಬಗ್ಗ ಸಮಿತಿಯ ಸಭೆಯಲ್ಲಿ ಚರ್ಚಿಸಲಾಯಿತು. ಈ ದಿಸೆಯಲ್ಲಿ ಮೇಲ್ಕಂಡ ಆರೋಗ್ಯ ಕೇಂದ್ರದ 
ಸಿಬ್ಬಂದಿಯ ವೇತನ ಹಣ ಒದಗಿಸಲು ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು ಒಪ್ಪಿರುತ್ತಾರೆ. ಆದುದರಿಂದ 
ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಹಾಗೂ ನರವಿಜ್ಞಾನ ಸಂಸ್ಥೆ ಯ ನಿರ್ದೇಶಕರು ಮತ್ತು ವೈದ್ಯಕೀಯ 
ಶಿಕ್ಷಣ ನಿರ್ದೇಶಕರು ಸದರಿ ಸಂಸ್ಥೆ ಯನ್ನು ಅಭಿವೃದ್ಧಿಗೂಳಿಸುವ ಬಗ್ಗ ಒಂದು ಪ್ರಸ್ತಾ ವನೆಯನ್ನು 
ಸಲ್ಲಿಸಲಿದ್ದು ಈ ಸಂಸ್ಥೆಯ ಅಭಿವೃದ್ಧಿಗಾಗಿ ಈಗ್ಗೆ ನಿಗದಿಗೊಳಿಸಿರುವ ಹಣ ಬಹಳ ಕಡಿಮ 
ಇರುವುದರಿಂದ ಇನ್ನು ಹೆಚ್ಚಿನ ಹಣ ಆಂದರೆ ಸುಮಾರು ರೂ. 1.00 ಕೋಟಿಯನ್ನು ಇಲಾಖೆ 
ವತಿಯಿಂದ ಬಿಡುಗಡ ಮಾಡಲು ಕ್ರಮ ಕೃಗೂಳ್ಳಬೇಕೆಂದು ಸಮಿತಿ ಶಿಫಾರಸ್ಸು ಮಾಡುತ್ತದೆ. 


ಸಂಜಯಗಾಂಧಿ ಅಪಘಾತ ಹಾಗೂ ಪುನರ್ವಸತಿ ಸಂಸ್ಥೆ 


ಸದರಿ ಸಂಸ್ಥೆಯು ಇತ್ತೀಚೆಗೆ ಸ್ವಂತ ಕಟ್ಟಡ ಹೊಂದಿದ್ದು ಈಗ್ಗೆ ಅಲ್ಲೇ ಕಾರ್ಯ 
 ನಿರ್ವಹಿಸುತ್ತಿರುವುದಾಗಿ ತಿಳಿಸಲಾಗಿರುತ್ತದೆ. ಸದರಿ ಸಂಸ್ಥೆಯ ನಿರ್ದೇಶಕರು ಹಾಲಿ ಕಟ್ಟಡದ ಸುತ್ತ 
ಗೋಡೆ ನಿರ್ಮಾಣದ ಆಗತ್ಯತ ಹಾಗೂ ಆಸ್ಪತ್ರಯ ಎರಡನೆಯ ಮಹಡಿಯ ಕಟ್ಟಡ ಪೂರ್ಣಗೊಳಿಸಲು 
ಹೆಚ್ಚುವರಿ ಹಣ ಬೇಕೆಂದು ಕೋರಿರುತ್ತಾ ರೆ. ಈ ಬಗ್ಗೆ ಇಲಾಖಾ ಕಾರ್ಯದರ್ಶಿಗಳು ವರ್ಷದ 
ಅಖೈರಿನಲ್ಲಿ ಉಳಿಯಬಹುದಾದ ಹಣದಿಂದ ಒದಗಿಸಲು ಒಪ್ಪಿರುತ್ತಾರೆ. ಸುಮಾರು 1೨ ಕೋಟ 
ಹಣವನ್ನು ಆದಷ್ಟು ಕೂಡಲೇ ಒದಗಿಸಲು ಕ್ರಮ ಕೈಗೊಳ್ಳಬೇಕೆ೦ದು ಸಮಿತಿ ಶಿಫಾರಸ್ಸು ಮಾಡುತ್ತದೆ. 


ಸ್ವಾಯತ್ತ ಸಂಸ್ಥೆಗಳಲ್ಲಿ ಚಿಕಿತ್ಸೆ ಪಡೆಯುವ ಬಡರೋಗಿಗಳಿಗೆ ಮುಖ್ಯ ಮಂತ್ರಿಗಳ 
ವೈದ್ಯಕೀಯ ನಿಧಿಯಿಂದ ಧನ ಸಹಾಯ ಒದಗಿಸಲಾಗುತ್ತಿದ್ದು ಸದರಿ ಸಹಾಯವನ್ನು ಸಂಜಯಗಾಂಧಿ 
ಆಪಘಾತಹಾಗೂ ಪುನರ್ವಸತಿ ಸಂಸ್ಥೆಯಲ್ಲಿ ಚಿಕಿತ್ಸ ಪಡೆಯುವ ಬಡರೋಗಿಗಳಿಗೆ ನೀಡುತ್ತಿರುವುದಿಲ್ಲವೆಂದು 
ತಿಳಿಸಲಾಗಿರುತ್ತದೆ. ಸದರಿ ಸೌಲಭ್ಯವನ್ನು ಈ ಸಂಸ್ಥೆಗೂ ವಿಸ್ತರಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು 
ಸಮಿತಿ ಶಿಫಾರಸ್ಸು ಮಾಡುತ್ತದೆ. 


ಜಯದೇವ ಹೃದ್ರೋಗ ಚಿಕಿತ್ಸಾ ಸಂಸ್ಥೆ ; 


ಸದರಿ ಸಂಸ್ಥೆ ಯು ರಾಜ್ಯ ಸರ್ಕಾರದ ಸಂಪೂರ್ಣ ಆರ್ಥಿಕ ನೆರವಿನಿಂದ ಸ್ಥಾ ಪಿಸಲ್ಪಟ್ಟಿರುತ್ತ ದೆ 
ಈಗ್ಗೆ ವಿಕ್ಟೋರಿಯಾ ಆಸ್ಪತ್ರೆಯ ಆವರಣದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಬನ್ನೇರುಘಟ್ಟ ರಸ್ತೆ ಯಲ್ಲಿ 
ಸ್ವಂತ ಕಟ್ಟಡದ ನಿರ್ಮಾಣ ಕೃಗೊ೦ಡಿರುತ್ತ ದೆ. ಚರ್ಚೆ ಸಮಯದಲ್ಲಿ ಈ ಹೊಸ ಯೋಜನೆಯನ್ನು 
ಸಂಪೂರ್ಣಗೊಳಿಸಲು ಈಗ್ಗೆ ರೂ. 10 ಕೋಟ ಹಣ ಬೇಕಾಗಿರುತ್ತದೆಂದು ತಿಳಿಸಲಾಗಿರುತ್ತದೆ. ಸದರಿ 
ವಿಷಯದತ್ತ ಗಮನ ಸೆಳೆದಾಗ ಇಲಾಖಾ ಕಾರ್ಯದರ್ಶಿಯವರು ಈಗಿರುವ ಆಯವ್ಯಯದಲ್ಲಿ 
ಒಟ್ಟಾರೆ ಹಣ ಕೊಡಲು ಸಾಧ್ಯವಿಲ್ಲವೆಂದು ತಿಳಿಸಿ, ವರ್ಷದ ಆಖೈೆರಿನಲ್ಲಿ ಉಳಿತಾಯವಾಗಬಹುದಾದ 
ಹಣದಿಂದ ರೂ. 2 ಕೋಟ ಹಣ ಕೊಡಲು ಒಪ್ಪಿರುತ್ತಾರೆ. ಮಿಕ್ಕ ಹಣವನ್ನು ಕ್ರೋಢೀಕರಿಸಲು ಆರ್ಥಿಕ 
ಆಯುಕ್ತರು, ಕಟ್ಟಡ ಕಾಮಗಾರಿ ಸಮಿತಿಯ ಸದಸ್ಯರಾದ ಶ್ರೀ ಕೆ. ಸಿ. ರೆಡ್ಡಿಯವರೊಂದಿಗೆ 
ಸಮಾಲೋಚಿಸಲಾಗಿದೆಯೆಂದು ತಿಳಿಸಿರುತ್ತಾರೆ. ಈ ರೀತಿಯ ಕ್ರಮ ಕೈಗೊಂಡಿದ್ದಕ್ಕಾಗಿ ಸಮಿತಿಯು 
ಇಲಾಖಾಧಿಕಾರಿಗಳನ್ನು ಅಭಿನ೦ದಿಸುತ್ತದೆ. ಈ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಮಾಡಿ ಕಟ್ಟಡ 
ಕಾರ್ಯ ಪೂರ್ಣಗೊಳ್ಳಲು ಕ್ರಮ ಕೈಗೊಳ್ಳಬೇಕೆಂದು ಸಮಿತಿಯು ಶಿಫಾರಸ್ಸು ಮಾಡುತ್ತದೆ. 


ಸದರಿ ಸಂಸ್ಥೆ ಯಲ್ಲಿ ವಿಶೇಷ ಪರಿಣತಿ ತರಗತಿಗಳಿಗೆ ವಿದ್ಯಾರ್ಥಿಗಳನ್ನು ಸೇರಿಸಿಕೊಳ್ಳುತ್ತಿ ದ್ದು ಈ 
ಪೈಕಿ ಹೆಚ್ಚಿನ ವಿದ್ಯಾರ್ಥಿಗಳು ಹೊರ ರಾಜ್ಯಗಳಿಗೆ ಸೇರಿದವರಾಗಿರುತ್ತಾರೆ. ಈ ತರಬೇತಿ ಪಡೆದ ನಂತರ 
ಅವರು ತಮ್ಮ ರಾಜ್ಯಗಳಿಗೆ ಹೋಗುವುದರಿಂದ ಅವರ ಸೇವೆ ನಮ್ಮ ರಾಜ್ಯಕ್ಕೆ ದೊರೆಯುವುದಿಲ್ಲ ು 
ಆದುದರಿಂದ, ವಿಶೇಷ ಪರಿಣತಿ ತರಗತಿಗಳಿಗೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರವೇಶಾವಕಾಶ 
ದೊರೆಯುವಂತೆ ಈಗಿರುವ ನಿಯಮಗಳಿಗೆ ತಿದ್ದುಪಡಿ ತರಲು ಆಡಳಿತ ಮಂಡಳಿಯ ಅನುಮೋದನೆ 
ಪಡೆಯಲು ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಸಮಿತಿ ಶಿಫಾರಸ್ಸು ಮಾಡುತ್ತದೆ. 


ಔಷಧ ನಿಯಂತ್ರಣ ಇಲಾಖೆ : 


ಔಷಧ ನಮೂನೆಗಳನ್ನು ಪರೀಕ್ಷಿಸುವುದು ಹಾಗೂ ರಕ್ತ ನಿಧಿ ಕೇಂದ್ರಗಳನ್ನು ನಿಯಂತ್ರಿಸುವುದು 
ಔಷಧ ನಿಯಂತ್ರಣ ಇಲಾಖೆಯ ಮುಖ್ಯ ಕಾರ್ಯವಾಗಿರುತ್ತದೆ. ಇಲಾಖೆಯ ಕಾರ್ಯ ಚಟುವಟಿಕೆಗಳನ್ನು 
ವಿವರಿಸುವಾಗ, ಇಲಾಖಾ ನಿರ್ದೇಶಕರು ಸಿಬ್ಬಂದಿ ಕೊರತೆಯಿಂದಾಗಿ ನಿರೀಕ್ಷಿತ ಮಟ್ಟದಲ್ಲಿ ಇಲಾಖೆ 
ಕಾರ್ಯ ನಿರ್ವಹಿಸಲು ಸಾಧ್ಯವಾಗಿರುವುದಿಲ್ಲವೆಂದು ತಿಳಿಸಿರುತ್ತಾರೆ. ಈಗ್ಗೆ ಅತ್ಯವಶ್ಯಕವಾಗಿ ಔಷಧ 
ನಿಯಂತ್ರಣ ಇಲಾಖೆಯ ರಕ್ತ ನಿಧಿ ಹಾಗೂ ಜಾಗೃತ ಕೋಶಕ್ಕೆ ಬೇಕಾಗಿರುವ ಸಿಬ್ಬಂದಿ ಹಾಗೂ ಔಷಧ 
ಪ್ರಯೋಗಾಲಯದ ಉಪಕರಣಗಳನ್ನು ಉನ್ನತಿಕರೀಸಲು ಹಾಗೂ ಹಳೆಯ ಯಂತ್ರೋಪಕರಣಗಳನ್ನು 
ಬದಲಿಸಲು ರೂ. 85 ಲಕ್ಷಗಳನ್ನು ಬಿಡುಗಡೆ ಮಾಡುವಂತೆ ತಿಳಿಸಿರುತ್ತಾರೆ. ಇದಕ್ಕೆ ಉತ್ತರಿಸಿದ 
ಇಲಾಖಾ ಕಾರ್ಯದರ್ಶಿಯವರು ಇದು ಆರೋಗ್ಯ ಇಲಾಖೆಯ ಆಯವ್ಯಯದಲ್ಲೆ € ಇರುವುದರಿಂದ 
ಆ ಹಣವನ್ನು ಹಂತ ಹಂಶವಾಗಿ ಒದಗಿಸಲು ಒಪ್ಪಿರುತ್ತಾರೆ. ಮೇಲ್ಕಂಡ ಕಾರ್ಯಕ್ಕಾಗಿ ಈ ವರ್ಷ 
ರೂ. 56 ಲಕ್ಷಗಳು ಅವಶ್ಯವಿದೆಯೆಂದು ಔಷಧ ನಿಯಂತ್ರಕರು ತಿಳಿಸಿದ್ದು, ಸದರಿ ಮೊತ್ತವನ್ನು 
ಇಲಾಖೆಯವರು ಈ ವರ್ಷವೇ ಒದಗಿಸಬೇಕೆಂದು ಸಮಿತಿ ಶಿಫಾರಸ್ಸು ಮಾಡುತ್ತದೆ. ಔಷಧ 
ನಿಯಂತ್ರಕರು ಕೂಡಲೇ ಮೇಲ್ಕಂಡ ಹುದ್ದೆಗಳನ್ನು ಭರ್ತಿ ಮಾಡಲು ಸಹ ಕ್ರಮ ಕೃಕೊಳ್ಳ ಬೇಕೆಂದು 
ಸೂಚಿಸುತ್ತದೆ. 


ಅಧ್ಯಾಯ-3 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 


ಈ ಇಲಾಖೆಯ ಮುಖ್ಯ ಕಾರ್ಯ ರಾಜ್ಯದ ಜನತೆಗೆ ವೈದ್ಯಕೀಯ ಸೌಲಭ್ಯ 
ಒದಗಿಸುವುದಾಗಿರುತ್ತದೆ. ಸದರಿ ಇಲಾಖೆ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿ ದ್ಹಾಗ್ಯೂ ನೆರೆ ರಾಜ್ಯಗಳಿಗೆ 
ಹೋಲಿಸಿದಾಗ ತಲಾದಾಯ ಹೂಡಿಕೆ ರಾಜ್ಯದಲ್ಲಿ ಬಹಳ ಕಡಿಮೆಯದಾಗಿರುತ್ತದೆ. 


ಕಳೆದ ಬಾರಿ ಸರ್ಕಾರಿ ಔಷಧ ಮಳಿಗಗಳಿಗ ನೀಡಲಾದ ಹಣದಲ್ಲಿ ಹೆಚ್ಚಿನ ಭಾಗವನ್ನು ವ್ಯಯ 
ಮಾಡಿರುವುದಿಲ್ಲವೆಂಬುದಕ್ಕೆ "ದರ ಗುತ್ತಿಗೆ' ಯನ್ನು ಆಖ್ಯೆರುಗೊಳಿಸದಿರುವುದೇ ಕಾರಣವೆಂಬುದು 
ಇಲಾಖಾ ಮುಖ್ಯಸ್ಥರ ಉತ್ತರವಾಗಿರುತ್ತದೆ. ಜನತೆಗೆ ಬೇಕಾದಂತಹ ಅಗತ್ಯ ಔಷಧಗಳನ್ನು 
ಖರೀದಿಸಲು ನೀಡಲಾಗಿದ್ದ ಹಣವನ್ನು ಈ ರೀತಿ ಒಂದು ಸಣ್ಣ ಕಾರಣದಿಂದಾಗಿ ವ್ಯಯ 
ಮಾಡಿಲ್ಲದಿರುವುದು ಸರಿಯಲ್ಲವೆಂಬುದು ಸಮಿತಿಯ ಅಭಿಪ್ರಾಯ ಆಗಿಂದಾಗ್ಗೆ ದರ ಗುತ್ತಿಗೆಯನ್ನು 
ಶೀಘ್ರವಾಗಿ ಆಖೈರುಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಸಮಿತಿ ಶಿಫಾರಸ್ಸು ಮಾಡುತ್ತದೆ. 


ರಕ್ತ ನಿಧಿ ಕೇಂದ್ರಗಳನ್ನು ಬಲಪಡಿಸಲು ಹಲವು ಉಪಕರಣಗಳನ್ನು ಖರೀದಿಸಲು ಟಿಂಡರ್‌ 
ಕರೆಯಲಾಗಿದ್ದು, ಕೇವಲ ಎರಡು ಟಿಂಡರ್‌ಗಳು ಬಂದಿದ್ದು ಅದನ್ನು ಆಖೈರುಗೊಳಿಸಲು 
ಸಾಧ್ಯವಾಗಲಿಲ್ಲವೆ೦ಬುದು ಸಹ ಆ ಬಾಬಿನಲ್ಲಿ ಹಣ ಉಳಿಕಗೆ ಕಾರಣವೆಂಬುದು ಸಮಂಜಸವಲ್ಲ. 
ಇಂತಹ ಸಣ್ಣಪುಟ್ಟ ನೆಪದಿಂದ ರೋಗಿಗಳಿಗೆ ಅತ್ಯವಶ್ಯಕವಾದ ರಕ್ತ ಪೂರೈಕೆಯ ಕೇ೦ದ್ರಗಳ 
ಕಾರ್ಯಕುಂಠಿತಗೊಳಿಸುವುದು ಸರಿಯಲ್ಲ. ಆದುದರಿಂದ ಈ ಬಗ್ಗೆ ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು 
ಸಮಿತಿ ಶಿಫಾರಸ್ಸು ಮಾಡುತ್ತದೆ. 


ಹೃದ್ರೋಗ, ಕ್ಯಾನ್ಸರ್‌, ಮೂತ್ರಪಿಂಡ, ಇತ್ಯಾದಿ ಕಾಯಿಲೆಗಳಿಂದ ನರಳುವ ಬಡ ರೋಗಿಗಳ 
ಚಿಕಿತ್ಸೆಗಾಗಿ ರೂ. 100 ಕೋಟ ಬಂಡವಾಳದ ವೈದ್ಯಕೀಯ ಪರಿಹಾರ ನಿಧಿಯನ್ನು ಕಳೆದ ವರ್ಷ 
ಸ್ಥಾಪಿಸಲಾಗಿದೆಯೆಂದು ಈ ನಿಧಿಗೆ ಬರುವ ಬಡ್ಡಿಯಿಂದ ಚಿಕಿತ್ಸೆ ವೆಚ್ಚ ಭರಿಸಲಾಗುವುದೆಂದು 
ತಿಳಿಸಲಾಗಿರುತ್ತದೆ. ಕೇಂದ್ರ ಸರ್ಕಾರದಿಂದ ಶೇ. ನೂರಕ್ಕೆ ನೂರಷ್ಟು ವರಮಾನ ತೆರಿಗೆ ವಿನಾಯ್ತಿ 
ನೀಡಿದ್ದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಈ ನಿಧಿಗೆ ವಂತಿಗೆ ನೀಡಲು ಮುಂದೆ ಬರುತ್ತವೆಂದು 
ತಿಳಿಸಲಾಗಿರುತ್ತದೆ. ಈ ಬಗ್ಗೆ ರಾಜ್ಯ ಸರ್ಕಾರ ಕೇಂದ್ರದೊಡನೆ ಚರ್ಚಿಸಿ ಆದಷ್ಟು ಜಾಗ್ರತೆ ವರಮಾನ 
ತೆರಿಗೆ ವಿನಾಯ್ತಿ ಪಡೆಯಲು ಕ್ರಮ ಕೈಗೊಳ್ಳಬೇಕೆಂದು ಸಮಿತಿ ಶಿಫಾರಸ್ಸು ಮಾಡುತ್ತದೆ. 


ಮಲೇರಿಯಾ ನಿರ್ಮೂಲನಾ ಕಾರ್ಯಕ್ರಮ 


ರಾಜ್ಯದಲ್ಲಿ ಶೇ. 50 ರಷ್ಟು ಮಲೇರಿಯಾ ನಿರ್ಮೂಲನೆಯಾಗಿರುವುದಾಗಿ ಸಮಿತಿಗೆ 
ತಿಳಿಸಲಾಗಿರುತ್ತದೆ. ನಗರಗಳಲ್ಲಿನ ಮಲೇರಿಯಾ ನಿರ್ಮೂಲನೆಯಲ್ಲಿ ನಗರಪಾಲಿಕೆ ಪುರಸಭೆಗಳು 
ಸ್ವಯಂ ಈ ಕಾರ್ಯ ಕೈಗೊಳ್ಳುವ ಆಸಕ್ತಿ ತೋರುತ್ತಿ ಲ್ಲದಿರುವುದು ಒಂದು ಕೊರತೆಯಾಗಿದೆಯೆಂದು 
ಈ ಬಗ್ಗೆ ಕಳೆದ ವರ್ಷ ನಗರಾಭಿವೃದ್ಧಿ, ಗ್ರಾಮೂಡಾಭಿವೃದ್ಧಿ ಹಾಗೂ ನೀರಾವರಿ ಇಲಾಖೆಗಳೂಂದಿಗ 
ಸಭೆ ನಡೆಸಿದಾಗ ಅದಕ್ಕೆ ಕ್ರಿಯಾಶೀಲ ಪ್ರೋತ್ಸಾಹ ಬಂದಿರುವುದಿಲ್ಲವೆಂದು ತಿಳಿಸಲಾಗಿರುತ್ತದೆ. 


2553-33 


10 


ರೋಗ ನಿರ್ಮೂಲನ ಮಾಡುವುದು ಕೇವಲ ಆರೋಗ್ಯ ಇಲಾಖೆಯ ಹೊಣೆ ಮಾತ್ರವಲ್ಲ ಅದಕ್ಕೆ ಇತರೆ 
ಇಲಾಖೆಗಳು ಸಾಧ್ಯವಿರುವೆಡೆಯೆಲ್ಲಾ ಸಹ ಪೂರಕವಾಗಿ ಸಹಕರಿಸಿದಾಗ ಯಾವುದೇ ಒಂದು 
ಕಾರ್ಯದಲ್ಲಿ ಒಳ್ಳೆಯ ಫಲಿತಾಂಶ ಕಾಣಬಹುದಾಗಿರುತ್ತದೆ. ಆದುದರಿಂದ, ನಗರಪಾಲಿಕೆಗಳು, 
ಪುರಸಭೆಗಳು ಈ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖಾ ಮುಖ್ಯಸ್ಥರುಗಳು ಸಹಕಾರ ನೀಡುವಂತೆ 
ನೋಡಿಕೊಳ್ಳಲು ಸರ್ಕಾರದ ಉನ್ನತ ಅಧಿಕಾರಿಯೊಬ್ಬರ ನೇತೃತ್ವದಲ್ಲಿ ಒಂದು ಸಮನ್ವಯ ಸಮಿತಿ 
ರಚಿಸಲು ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಸಮಿತಿ ಶಿಫಾರಸ್ಸು ಮಾಡುತ್ತದೆ. 


ಕುಷ್ಠ ರೋಗ ನಿಯಂತ್ರಣ 

ಕುಷ್ಠ ರೋಗ ನಿಯಂತ್ರಣದ ಬಗ್ಗೆ ಇಲಾಖೆ ಕೈಗೊಂಡಿರುವ ಕಾರ್ಯದ ಬಗ್ಗೆ ಸಮಿತಿ ತನ್ನ 
ಮಚ್ಚಿಗೆ ವ್ಯಕ್ತಪಡಿಸುತ್ತಾ ಕುಷ್ಠರೋಗಿಗಳ ಪುನರ್ವಸತಿಯ ಅಂಗವಾಗಿ ಸರ್ಕಾರಿ ನೌಕರಿ ನೀಡಿರುವುದರಲ್ಲಿ 
ಉಂಟಾಗಿರುವ ದುರುಪಯೋಗದ ಬಗ್ಗೆ ಸಂಬಂಧಪಟ್ಟವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕೆಂದು 
ಸಮಿತಿಯು ಶಿಫಾರಸ್ಸು ಮಾಡುತ್ತದೆ. 


ಅಂಧತ್ವ ನಿವಾರಣೆ ಕಾರ್ಯಕ್ರಮ 

ಕರ್ನಾಟಕ ಗ್ರಾಮೀಣ ಭಾಗದಲ್ಲಿ 40 ವರ್ಷ ವಯಸ್ಸು ದಾಟಿದ ಜನರಲ್ಲಿ ಅಂದತ್ವ ಹೆಚ್ಚಿದ್ದು 
ಇಲಾಖೆಯವರು ಹಳ್ಳಿಗಳಿಗೆ ಹೋಗಿ ಎಲ್ಲರಿಗೂ ರಿಫ್ರಾಕ್ಟನ್‌ ಮಾಡಿ ಪ್ರಸ್‌ ಬಯೊಫಯಾ 
ಗ್ರಾ ಸಸ್‌ನ್ನು ನೀಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕೆಂದು ತಿಳಿಸಿದಾಗ ಈ ಬಗ್ಗೆ ಭಾರತ ಸರ್ಕಾರಕ್ಕೆ 
ಪ್ರಸ್ತಾವನೆ ಸಲ್ಲಿಸುವುದಾಗಿ ತಿಳಿಸಿರುತ್ತಾರೆ. ಪ್ರಸ್ತಾವನೆಯನ್ನು ಸಲ್ಲಿಸಲು ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು 
ಸಮಿತಿಯು ಶಿಫಾರಸ್ಸು ಮಾಡುತ್ತದೆ. 


ಯೋಜನೇತರ ಅಡಿಯಲ್ಲಿ ಹಲವು ಕಾರ್ಯಕ್ರ ಮಗಳನ್ನು ಹತ್ತು ವರ್ಷಗಳಿಗೂ ಮೇಲ್ಪಟ್ಟ 
ಅವಧಿಯಿಂದ ಪ್ರತಿವರ್ಷ ಮುಂದುವರಿಸಲಾಗುತ್ತಿದೆ. ಇದ್ದೆ ಪ್ರತಿವರ್ಷ ಮಂಜೂರಾತಿ ಪಡೆಯಬೇಕಾಗಿದ್ದು, 
ಕಾರ್ಯಕ ಕ್ರಮಗಳ ಅನುಷ್ಠಾನದಲ್ಲಿ ವಿಳಂಬವಾಗುತ್ತಿ ಚಿಯೆಂದಃ ತಿಳಿಸಲಾಗಿರುತ್ತದೆ. ಈ ನ್ಯೂನ್ಯತೆಯನ್ನು 
ಪರಜಿರಸಳು ಆರೋಗ್ಯ ಇಲಾಖಾ ಕಾರ್ಯದರ್ಶಿ, ಯೋಜನಾ ಇಲಾಖಾ ಕಾರ್ಯದರ್ಶಿ, ಆರ್ಥಿಕ 
ಇಲಾಖೆಯ ಕಾರ್ಯದರ್ಶಿ ಹಾಗೂ ಆರೋಗ್ಯ ಇಲಾಖೆಯ ಇತರೆ ಉನ್ನತ ಅಧಿಕಾರಿಗಳನೊ ಪಿ ಳಗೊ೦ಡಂತಹ 
ಸಮಿತಿಯೊಂದನ್ನು ರಚಿಸಿ, ಕಾರ್ಯಕ್ರಮಗಳಿಗೆ ಖಾಯಂ ಮಂಜೂರಾತಿ ನೀಡುವ Rs ಅಂತಹ 
ಕಾರ್ಯಕ ಕ್ರಮಗಳನ್ನು ಕೈಬಿಡುವ ಬಗ್ಗ ತೀರ್ಮಾನ ತೆಗೆದುಕೊಳ್ಳಲು ಕ್ರಮ ಕೈಗೊಳ್ಳ ಬೇಕೆಂದು 
ಸಮಿತಿಯು ಶಿಫಾರಸ್ಸು ಮಾಡುತ್ತದೆ. 


ಭಾರತ ಸರ್ಕಾರ ಪೂರ್ಣ ಅನುದಾನವುಳ್ಳ ಕಾರ್ಯಕ ಕ್ರಮಗಳಿಗೆ ರಾಜ್ಯ ಸರ್ಕಾರದಿಂದ 
ಮಂಜೂರಾತಿ ದೊರಕುವಲ್ಲಿ ವಿಳಂಬವಾಗುತ್ತಿರುವುದರಿಂದ ಸದರಿ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲು 
ಸಾಧ್ಯವಾಗುತ್ತಿ ರುವುದಿಲ್ಲ ವೆಂದು ತಿಳಿಸಲಾಗಿರುತ್ತದೆ. ಈ ರೀತಿಯ ವಿಳಂಬದಿಂದಾಗಿ ಕಾರ್ಯಕ್ರಮದ 
ಪ್ರಯೋಜನ ರಾಜ್ಯದ ಜನತೆಗೆ ದೊರಕುವುದಿಲ್ಲವೆಂಬುದು ಸಮಿತಿಯ ಅಭಿಪ್ರಾಯವಾಗಿರುತ್ತದೆ. 
ಅದುರಿದ, ಮುಂದೆ ಭಾರತ ಸರ್ಕಾರದಿಂದ ಪ್ರಾಯೋಜಿಸ್ಟ ಡುವ ಪ ಪ್ರಸ್ತಾವನೆಗಳನ್ನು ಪ ಸಂಬಂಧಪಟ್ಟ 


ಇಲಾಖೆಗಳು ಶೀಘ್ರವಾಗಿ ಪರಿಶೀಲಿಸಿ ನಿಗಧಿತ ಅವಧಿಯೊಳಗೆ ಮಂಟೂರಾತಿ [ಸ ಕ್ರಮ 
ಕೈಗೊಳ್ಳುವಂತೆ ಸಮಿತಿಯು ಶಿಫಾರಸ್ಸು ಮಾಡುತ್ತದೆ. 


Re 
4 


|| 


ಸಮಿತಿಗೆ ಒದಗಿಸಲಾಗಿದ್ದ ದಾಖಲಾತಿಗಳನ್ನು ಪರಿಶೀಲಿಸಿದಾಗ ಹುದ್ದೆ ಭರ್ತಿ ಮಾಡದೇ 
ಕೋಟ್ಯಾಂತರ ರೂಪಾಯಿಗಳನ್ನು ಸರ್ಕಾರಕ್ಕೆ ಹಿಂತಿರುಗಿಸಿರುವುದು ಸಮಿತಿಯ ಗಮನಕ್ಕೆ ಬಂದಿರುತ್ತದೆ. 
ಈ ರೀತಿ ಪ್ರತಿವರ್ಷ ಮಾಡುವುದರಿಂದ ಯಾವುದೇ ಪ್ರಯೋಜನವಿಲ್ಲವೆಂಬುದು ಸಮಿತಿಯ ಅನಿಸಿಕೆ. 
1992ರಿಂದ 1996ರವರೆವಿಗ ಆರೋಗ್ಯ ಇಲಾಖೆಯ ಸುಮಾರು ಆರು ಸಾವಿರ ವಿವಿಧ ಹುದ್ದೆ ಗಳನ್ನು 
ಭರ್ತಿ ಮಾಡಿಕೊಳ್ಳಲು ಆರ್ಥಿಕ ಇಲಾಖೆಯವರು ಅನುಮತಿ ನೀಡಿದ್ದು, ಇದಲ್ಲದೆ ದಿನಾಂಕ 
26-9-93ರಂದು ಹೊರಡಿಸಲಾದ ಸರ್ಕಾರಿ ಆದೇಶದಲ್ಲಿ ಮಿತವ್ಯಯ ನಿರ್ಬಂಧವನ್ನು ತೆಗೆದು ಹಾಕಿ 
ಪಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ ಗಳಲ್ಲಿ ಈಗ್ಗೆ ಖಾಲಿ ಇರುವ 
ಹಾಗೂ ಮುಂದೆ ಖಾಲಿಯಾಗಬಹುದಾದ ವೈದ್ಯರ ಹಾಗೂ ದಾದಿಯರ ಹುದ್ದೆಗಳನ್ನು ಭರ್ತಿ 
ಮಾಡಲು ಅವಕಾಶ ನೀಡಲಾಗಿರುತ್ತದೆಂದು ತಿಳಿಸಲಾಗಿರುತ್ತದೆ. ಆದಾಗ್ಯೂ ಇಲಾಖೆಯವರು 
ಹುದ್ದೆಗಳನ್ನು ಭರ್ತಿ ಮಾಡದಿರುವ ಕ್ರಮ ಸಮಿತಿಗೆ ಅರ್ಥವಾಗಿರುವುದಿಲ್ಲ. 


ಈಗಾಗಲೇ, ಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗಿರುವ ವೈದ್ಯರನ್ನು 
ಖಾಯಂಗೊಳಿಸಿದರೆ ಈ ಸಮಸ್ಯೆ ಸ್ವಲ್ಪಮಟ್ಟಿಗಾದರೂ ಬಗೆಹರಿಯುತ್ತದೆಂಬುದು ಸಮಿತಿಯ 
ಅಭಿಪ್ರಾಯ. ಆದುದರಿಂದ ಈ ದಿಸೆಯಲ್ಲಿ ಇಲಾಖೆಯು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಮಿತಿಯು 
ಶಿಫಾರಸ್ಸು ಮಾಡುತ್ತದೆ. 


ರಾಜ್ಯದಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ವಹಣೆ ಬಗ್ಗೆ ಚರ್ಚಿಸುವಾಗ ಆರೋಗ್ಯ ಇಲಾಖೆಯಲ್ಲಿ 
ಇಂಜಿನಿಯರಿಂಗ್‌ ವಿಭಾಗವಿಲ್ಲದಿರುವುದರಿಂದ ಕೇವಲ ರೂ. 10 ಕೋಟಿಯನ್ನು ಮಾತ್ರ ಕಳೆದ 
ಸಾಲಿನಲ್ಲಿ ವ್ಯಯ ಮಾಡಲು ಸಾಧ್ಯವಾಯಿತಂದು ತಿಳಿಸಿರುತ್ತಾರೆ. ಜನತಗ ಆರೋಗ್ಯ ಸೌಲಭ್ಯ 
ಒದಗಿಸುವಲ್ಲಿ ಕಟ್ಟಡಗಳ ಪಾತ್ರ ಪ್ರಮುಖವಾದುದು ಹಾಗೂ ಇವುಗಳ ನಿರ್ಮಾಣ ಮತ್ತು 
ನಿರ್ವಹಣೆಯನ್ನು ಆದ್ಯತೆ ಮೇಲೆ ಮಾಡುವುದು ಇಲಾಖೆಯ ಆದ್ಯ ಕರ್ತವ್ಯವಾಗಿರುತ್ತ ದೆ. ಸಿಬ್ಬಂದಿ 
ಕೊರತೆಯ ನೆಪದಿಂದ ಆಯವ್ಯಯದಲ್ಲಿ ಒದಗಿಸಿರುವ ಹಣವನ್ನು ವ್ಯಯ ಮಾಡದಿರುವುದು 
ಸರಿಯಲ್ಲ. 

₹ 

ಈಗ ವಿಶ್ವಬ್ಯಾಂಕ್‌ ಯೋಜನೆಯಡಿಯಲ್ಲಿನ ಕಟ್ಟಡ ಕಾಮಗಾರಿಗಳನ್ನು ನಿರ್ವಹಿಸಲು 
ಇಂಜಿನಿಯರಿಂಗ್‌ ವಿಭಾಗ ಹೊಂದಿರುವುದಾಗಿ ತಿಳಿಸಲಾಗಿರುತ್ತದೆ. ಆದುದರಿಂದ, ಚಾಲ್ತಿಯಲ್ಲಿರುವ 
ಕಾಮಗಾರಿಗಳನ್ನು ಲೋಕೋಪಯೋಗಿ ವಶಕ್ಕೆ ನೀಡಿ, ಹೊಸ ಕಾಮಗಾರಿಗಳನ್ನು ವಿಶ್ವಬ್ಯಾಂಕ್‌ 
ಯೋಜನೆಯ ಇಂಜಿನಿಯರಿಂಗ್‌ ವಿಭಾಗಕ್ಕೆ ವಹಿಸಿಕೊಡಲು ಕ್ರಮಕೈಗೊಳ್ಳಲು ಸಮಿತಿ ಶಿಫಾರಸ್ಸು 


ಮಾಡುತ್ತದೆ. 


ಸಮಿತಿಯ ಸಭೆಯಲ್ಲಿ ಈ ವರ್ಷದಿಂದ ಜಾಗತಿಕ ಬ್ಯಾಂಕಿನ ಯೋಜನೆ ರಾಜ್ಯದಲ್ಲಿ 
ಜಾರಿಗೊಳಿಸಲಾಗಿದ್ದು, ಇದರಿಂದ ಅನೇಕ ಆಸ್ಪತ್ರೆಗಳಿಗೆ ಹೆಚ್ಚಿನ ನೆರವನ್ನು ನೀಡಲು ಸಾಧ್ಯವಾಗುವುದೆಂದು 
ತಿಳಿಸಲಾಗಿರುತ್ತದೆ. ಜಾಗತಿಕ ಬ್ಯಾಂಕಿನಿಂದ ದೊರಕುವ ನೆರವು ಯಾವುದಾದರೂ ರಾಜ್ಯ ಸರ್ಕಾರದ 
ಅನುದಾನ ಪಡೆಯುವ ಆಸ್ಪತ್ರೆಗಳಿಗೆ ದೊರಕೆದ್ದಲ್ಲಿ ಆ ಆಸ್ಪತ್ರೆಗಳಿಗೆ ನೀಡಲಾದ ರಾಜ್ಯ ಸರ್ಕಾರದ 
ಅನುದಾನವನ್ನು ಬೇರೆ ಬ ಕಾರ್ಯಗಳಿಗೆ ಉಪಯೋಗಿಸಿಕೊಳ್ಳ ಬಹುದೆಂದು ಸಮಿತಿಯ 
ಅಭಿಪ್ರಾ ದೆ ಆದುದರಿಂದ, ಈ ಬಗ್ಗೆ ಕಾರ್ಯ ಕೈಕೊಳ್ಳಲು ಆರೋಗ್ಯ ಇಲಾಖೆಯ 


12 
ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ , ಆರ್ಥಿಕ, ಯೋಜನಾ ಇಲಾಖಾ ಕಾರ್ಯದರ್ಶಿಗಳ, ಆರೋಗ್ಯ 
ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ನಿರ್ದೇಶಕರು, ವೈದ್ಯಕೀಯ ಶಿಕ್ಷಣ ನಿರ್ದೇಶಕರು, ಆರೋಗ್ಯ 
ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಇರುವ ಒಂದು ಸಮಿತಿಯನ್ನು ರಚಿಸಿ ಸೂಕ್ತ ಬದಲಾವಣೆ 
ಸೂಚಿಸಿ ಅದಕ್ಕೆ ಸರ್ಕಾರದಿಂದ ಅನುಮೋದನೆ ಪಡೆಯಲು ಅನುಕೂಲವಾಗುವಂತೆ ಇನ್ನು ಮೂರು 
ತಿಂಗಳೂಳಗಾಗಿ ಒಂದು ವರದಿಯನ್ನು ಸಲ್ಲಿಸಬೇಕೆಂದು ಸಮಿತಿಯು ಶಿಫಾರಸ್ಸು ಮಾಡುತ್ತದೆ. 


ಭಾರತೀಯ ವೈದ್ಯ ಪದ್ಧತಿ ಮತ್ತು ಹೋಮಿಯೋಪತಿ 


ಸಮಿತಿಯ ಸಭೆಯಲ್ಲಿ ಆಯುರ್ವೇದ ಹಾಗೂ ಹೋಮಿಯೋಪತಿ ಕಾಲೇಜು ಕಟ್ಟಡಗಳು 
ದುಸ್ಥಿತಿಯಲ್ಲಿವೆ ಎಂಬ ಅಂಶವನ್ನು ಸಮಿತಿಯ ಗಮನಕ್ಕೆ ತರಲಾಯಿತು. ಆ ಹಂತದಲ್ಲಿ ವೈದ್ಯಕೀಯ 
ಶಿಕ್ಷಣ ಇಲಾಖೆಯ ನಿರ್ದೇಶಕರು ತಮ್ಮ ಆಯವ್ಯಯದಲ್ಲಿ ಒದಗಿಸಿರುವ ಹಣದಿಂದ ರೂ. 25-00 
ಲಕ್ಷಗಳನ್ನು ದುರಸ್ಥಿಗೆ ನೀಡುವುದಾಗಿ ತಿಳಿಸಿರುತ್ತಾರೆ. ಈ ಹಣವನ್ನು ಕೂಡಲೇ ನೀಡಲು ಕ್ರಮ 
ಕೈಗೊಳ್ಳಬೇಕೆಂದು ಸಮಿತಿ ಶಿಫಾರಸ್ಸು ಮಾಡುತ್ತದೆ. 


ಡಿ. ಎಂ. ಸಾಲಿ, 
ಅಧ್ಯಕ್ಷರು 
ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ 
ಇಲಾಖೆ ವಿಷಯ ಸಮಿತಿ 


ಬೆಂಗಳೂರು ಹೆಚ್‌. ಸಿ. ರುದ್ರಪ್ಪ, 
ದಿನಾಂಕ : 28/61/96 ಕಾರ್ಯದರ್ಶಿ- 2, 


ಕರ್ನಾಟಕ ವಿಧಾನ ಮಂಡಲ. 


13 


1991-92 ರಿಂದ 1995-96ನೇ ಸಾಲಿನವರೆಗೆ ಒದಗಿಸಿರುವ ಆಯವ್ಯಯ ಮತ್ತು ಖರ್ಚಾಗಿರುವ 


1991-92 


6418 ೨7 
6418 ೨7 


ವೆಚ್ಚದ ವಿವರಗಳು 
1992-93 1993-94 
ವೈದ್ಯಕೀಯ ಶಿಕ್ಷಣ 
194500 2006.00 
1945.00 2161.00 
-. 83500 
693993 842348 
693993 8423.48 


1994-95 


2519.00 
2040.45 
478.5೨5 


9259 55 
9136.23 
123.32 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು 


4446 96 
3136 88 
1310.08 


11809 89 
10687 19 
1122.70 


6419.56 
4762.02 
1657೨4 


13998.05 
12930.27 
1067.78 


9461.00 
5976.68 
3484 32 


15926.10 
14376.54 
1549 56 


ಭಾರತೀಯ ವೈದ್ಯ ಪದ್ಧತಿಗಳು 


65.00 
47.79 
17.21 


658.32 
601 81 


56.51 


78.00 
5587 
22.03 


748.45 
688.01 


60.40 


9004.00 
6780.50 
2223.50 


17185.67 
16513.69 
671.98 


1995-96 


2270.00 
2231.75 
38 25 


9984.44 
9835.44 
149.00 


11066.22 
8295.92 
2770.30 


18867.06 
17944 96 
922 80 


14 


1991-92 ರಿಂದ 1995-96ನೇ ಸಾಲಿನವರೆಗೆ ಒದಗಿಸಿರುವ ಆಯವ್ಯಯ ಮತ್ತು 
ಖರ್ಚಾಗಿರುವ ವೆಚ್ಚದ ವಿವರಗಳು 


———————— ಕಾವಾ ಮೋ ಹಾ ವಾ 
1901-99 1992-93 1993-94 1994-95 1995-96 


EEE EN 3 ಚ್ಮ್ಪ್ತ 
ಔಷಧ ನಿಯಂತ್ರಣ ಇಲಾಖೆ 


ಯೋಜನೆ 

ಆಯವ್ಯಯ 30.00 38.00 64.00 65.00 65.00 

ಖರ್ಚು 41.03 15.57 21.62 38.14 43.00 

ವ್ಯತ್ಯಾಸ (=): 21:03 22.43 42 38 25 86 22.00 

ಯೋಜನೇತರ 

ಆಯವ್ಯಯ 196.51 217 85 250 83 285.35 303.50 

ಖರ್ಚು 173.58 199 85 218.89 21755 241.06 

ವ್ಯತ್ಯಾಸ 2293 18.00 31.94 67 80 62.44 
ಕುಟುಂಬ ಕಲ್ಯಾಣ 

ಯೋಜನೆ 

ಆಯವ್ಯಯ 4992.00 5550.87 231377 6725.73 8244.48 

ಖರ್ಚು 4403.41 178858 449765 4745 48 5559.26 

ವ್ಯತ್ಯಾಸ 588.73 162.29 816.12 1981.15 2685 22 

ಯೋಜನೇತರ 

ಆಯವ್ಯಯ 294.86 381.20 450.76 444 50 514.22 

ಖರ್ಚು 288.40 2633 300.85 405.00 482.40 

ವ್ಯತ್ಯಾಸ 6.46 54 87 14991 39.50 31 82 


15 


ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ 
1996-97ನೇ ಸಾಲಿನಲ್ಲಿ ಒದಗಿಸಿರುವ ಆಯವ್ಯಯ ವಿವರಗಳ ಪಟ್ಟ 


ಕ್ರಮ ಲಕ್ಕ ಶೀರ್ಷಿಕ ಯೋಜನೆ ಯೋಜನೇತರ 
' 2 3 4 
k 
1. 2210-01-001-0—01 135 84 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 0.03 
ಸೇವಾ ಇಲಾಖೆಯ ನಿರ್ದೇಶನಾಲಯ 2.00 (ಪ್ರಭ್ಳುತ) 
| (ವೈದ್ಯಕೀಯ ಶಾಖೆ) 
2. 2210-01-004-0-01 
ವೈದ್ಯಕೀಯ ಮತ್ತು ಜನಾರೋಗ್ಯ ಇಲಾಖೆ 6.00 — 
| 3. 2210-01--110-1-01 
ಕಾಲೇಜು ಆಸ್ಪತ್ರೆಗಳು, ಬೆಂಗಳೂರು 2.00 1471 15 
| 4. 2210-01-—110-—1-—02 
ಬೌರಿಂಗ್‌ ಮತ್ತು ಲೇಡಿ ಕರ್ಜನ್‌ ಆಸ್ಪತ್ರೆ 2.00 | 661.95 
5, 2210-01-110-1-03 
ಕಾಲೇಜು ಆಸ್ಪತ್ರೆ, ಮೈಸೂರು 62.00 748.72 
6. 2210-01-110-—1-—04 
ಕಾಲೇಜು ಆಸ್ಪತ್ರೆ, ಬಳ್ಳಾರಿ ದಾ 180.88 
7. 2210-01-110-1-05 
ಕೆಎಂಸಿ. ಆಸ್ಪತ್ರೆ, ಹುಬ್ಬಳ್ಳಿ 3.00 532.49 
8. 2210-01-110-1-06 
ಹೆಚ್‌ ಕ್ವಾರ್ಟರ್ಸು ಆಸ್ಪತ್ರೆ: ಮಂಗಳೂರು 2.00 538.೨2 
9, 2210-01-110-1-07 
ಜಿಲ್ಲಾ ಆಸತ್ತೆ ಬೆಳಗಾಂ 2.00 496.78 
ತದ 
10. 2210-01-110-1-08 
ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗಾ 1.00 484.20 


11. 2210-01-110-1-09 


ಸಿ.ಜೆ. ಆಸ್ಪತ್ರೆ, ದಾವಣಗೆರೆ 1.80 586.66 


1 2 3 4 
ರ ಕ್ಲ 
12. 2210-01-110-1-13 (AY 
ಬಿಲ್ಡಿಂಗ್ಸ್‌ 30.00 121.00 
13. . 2210-01-110-1-14 
ಆಸ್ಪತ್ರೆ ಕಟ್ಟಡಗಳಿಗೆ ವಿಶೇಷ ಸುಧಾರಣೆಗಳು 100.00 ಷ್‌ 


14. 2210-01-110-2-07 


ಮಾನಸಿಕ ರೋಗಗಳ ಚಿಕಿತ್ಸಾ ಆಸ್ಪತ್ರೆ, ಧಾರವಾಡ 2.00 17874 
15. 2210-01-110-2-10 
ಆಂಬ್ಯುಲೆನ್ಸ್‌ ವಾಹನಗಳಿಗೆ ವ್ಯವಸ್ಥೆ 25.00 - 


(ಶಿಕ್ಷಣ ಸಂಸ್ಥೆ ಗಳು) 


16. . 2210-01-110-2-12 
ಪ್ರಧಾನ ಆಸ್ಪತ್ರೆಗಳಿಗೆ 'ಎಿದಲಿ ವ್ಯವಸ್ಥೆಗಾಗಿ 
ಬನರೇಟರ್‌ ಭ್ಯಗಸ 20.00 _ 


17. . 2210-01-110-2-15 

ರಾಷ್ಟ್ರಿಯ ಮಾನಸಿಕ ಆರೋಗ್ಯ ಮತ್ತು | 

ನರವಿಜ್ಞಾ ನ ಸಂಸ್ಥೆ , ಬೆಂಗಳೂರು 125.00 660.00 
18. 2210-01—110-2-17 

ಬೋಧನಾ ಆಸ ಸಶ್ರಗಳಿಗೆ ಉಪಕರಣಗಳನ್ನು 

ಒದಗಿಸುವುದು 200.00 ಜಾ 
19, 2210-01-110-2-32 

ಬೋದನಾ: ಆಸ್ಪತ್ರೆಗಳಲ್ಲಿ ತೀವ್ರ ಶುಶ್ರೂಷೆ 

ಘಟಕಗಳು ಮತ್ತು ಹೃದ್ರೋಗ ಶುಶ್ರೂಷಾ 

ಘಟಕಗಳು 20.00 ಬ 
20. 2210-01-110-2-33 

ಬೋಧನಾ ಆಸ್ಪತ್ರಗಳಲ್ಲಿ ಆಧುನೀಕೃತ 

ರಕ್ತ ನಿಧಿಗಳು” 10.00 ಜಾ 
ತತ್ತ 2210-01-110-2-01 

ಶಾಂತಾಬಾಯಿ ದೇವರಾಜ್‌ ಶಿವರಾಂ 

ಆರೋಗ್ಯ ಧಾಮ 6.00 221.05 
43. 2210-01 —110-3-92 

ರಾಜಕುಮಾರಿ ಕೃಷ್ಣಾ ರಾಜಮ ಡೆ 


ಆರೋಗ್ಯಧಾಮ, ಮೈಸೂರು ಕಹಾ 19510 


23. 2210-01-i10-03 

ಸರ್ಕಾರಿ ವೆಲ್ಲಸ್ಸಿ ಕ್ಷಯರೋಗ ಚಿಕಿತ್ಸಾಲಯ 

ಆರೋಗ್ಯಧಾಮ, ಬಳ್ಳಾರಿ — 124.06 
24. 2210-03-300-09 

ಸಮ್ಮೇಳನಾ, ಕಮ್ಮಟ, ಸಭೆ, ವಿಚಾರಗೋಷ್ಠಿ 

ಮತ್ತು ವಸ್ತು ಪ್ರದರ್ಶನಗಳಿಗೆ ಆರ್ಥಿಕ ನೆರವು. 5.00 3 


25. 2210-05-—105-—01 


ಮೆಡಿಕಲ್‌ ಕಾಲೇಜು, ಬೆಂಗಳೂರು 75.00 901.53 
26. 2210-05-—1-—02 

ಮೆಡಿಕಲ್‌ ಕಾಲೇಜು, ಮೈಸೂರು 75.00 604 ೨5 
27. 2210-05-—105—1-—03 

ಮೆಡಿಕಲ್‌ ಕಾಲೇಜು, ಬಳ್ಳಾರಿ 100.00 418.12 
28. 2210-05-105-1-04 

ಕರ್ನಾಟಿಕ ವೈದ್ಯಕೀಯ ಕಾಲೇಜು, ಹುಬ್ಬಳ್ಳಿ 160.00 549.98 
29. 2210-05—105-—1—05 

ದಂತ ವೈದ್ಯ ಕಾಲೇಜು, ಬೆ೦ಗಳೂರು ದಾ 16816 


30, 2210-05-—105-—1-—06 
ಕಿದ್ವಾಯಿ ಸ್ಮಾರಕ ಕ್ಯಾನ್ಸರ್‌ ಅಧ್ಯಯನ ಸಂಸ್ಥೆ ಸ 


ಬೆಂಗಳೂರು 175.00 520.00 
31... 2210-05-105-1-07 

ದಾದಿಯರ ಕಾಲೇಜು, ಬೆ೦ಗಳೂರು — 42.76 
32. 2210-05-—105-—1-—08 

ದಾದಿಯರ ಶಾಲೆಗಳು ದಾ 20451 


33. 2210-05-105-1-09 
ಖಾಸಗಿ ವೈದ್ಯಕೀಯ ಕಾಲೇಜುಗಳಿಗೆ 
ಶಿಷ್ಯವೇತನ ಸಲುವಾಗಿ ಸಹಾಯಧನ ತ 100.00 


34. 22180-05-105-1-10 
ವೈದ್ಯಕೀಯ ಶಿಕ್ಷಣದ ಹೊಸ ದೃಷ್ಟಿಗಾಗಿ 
ಕೇ೦ದ್ರ ಪುರಸ್ಕ ಫತೆ ಯೋಜನೆ 30.00 — 


1 


38. 


ಪ3: 


40. 


41. 


42. 


43. 


2210-—05—105—1-—12 
ಜಯದೇವ ಹೃದ್ರೋಗ ಚಿಕಿತ್ಸಾ ಸಂಸ್ಥೆ 300.00 


2210-—05—105-—1-—13 

ಖಾಸಗಿ ವೈದ್ಯಕೀಯ ಕಾಲೇಜುಗಳಲ್ಲಿ ಅಧ್ಯಯನ 

ನಡೆಸುವ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡದ 
ವಿದ್ಯಾರ್ಥಿಗಳಿಗೆ ಶುಲ್ಕದ ರಿಯಾಯಿತಿ . — 


221005105117 
ಬೆಂಗಳೂರಿನ ಸರ್ಕಾರಿ ದಂತ ವೈದ್ಯಕೀಯ 
ಕಾಲೇಜುಗಳಲ್ಲಿ ಹೊಸದಾಗಿ ಸ್ನಾತಕೋತ್ತರ 


ಪದವಿಯನ್ನು ಪ್ರಾರಂಭಿಸುವ ಬಗ್ಗೆ 5.00 
2210-05-105-1-18 

ಶೀತಲೀಕೃತ ಶವಾಗಾರ ೨.00 
2210-05-105-1-20 | 
ಇಂದಿರಾಗಾಂಧಿ ಶಿಶರ ಆರೋಗ್ಯ ಸಂಸ್ಥೆ 150.00 


2210—05—105—1-—21 

4 ವೈದ್ಯಕೀಯ ಕಾಲೇಜುಗಳಿಗೆ ಗ್ರಂಥಾಲಯ 
ಸೌಲಭ್ಯಗಳು 40.00 
2210—05-—105—1-—22 

ವೈದ್ಯಕೀಯ ಕಾಲೇಜುಗಳಿಗೆ ದೃಕಾ ಶ್ರವಣ 


ಸಾಮಗ್ರಿಗಳನ್ನು ಖರೀದಿಸುವ ಬಗ್ಗೆ 2.00 
2211--00-108--0--04 
ಭಾರತ ಜನಸಂಖ್ಯಾ ಯೋಜನೆ-9 870.00 


2211--00--108--0--05 
ಐಪಿಪಿ-9 ಯಲ್ಲಿನ ಏಳು ಜಿಲ್ಲೆಗಳಲ್ಲಿ 
ಕಟ್ಟಡಗಳ ನಿರ್ವಹಣೆ 50.00 


220.00 


೨.೦25೨ 


19 


1996-97ನೇ ಸಾಲಿನಲ್ಲಿ ಒದಗಿಸಿರುವ ಆಯವ್ಯಯ ವಿವರಗಳ ಪಟ್ಟ 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು 


ಲಕ್ಕ ಶೀರ್ಷಿಕೆ ಯೋಜನೆ ಯೋಜನೇತರ 


1. 2210-01-001-0-02 
ಜಿಲ್ಲಾ ಸರ್ಜನ್‌ ಕಛೇರಿಗಳು, ಬೆಂಗಳೂರು, 


ಮೃಸೂರು ಮತ್ತು ಬಳ್ಳಾರಿ ಹ 9.06 
2. 2210-01-104-0-01 

ಸರ್ಕಾರಿ ಔಷಧಿ ಮಳಿಗೆ, ಬೆ೦ಗಳೂರು ನಾ 1552.07 
3... 2210-01-110-1-10 

ಮನೋರೋಗ ಚೆಕಿತ್ಸಾಲಯಗಳ ಸ್ಥಾ ಪನೆ 18.00 2.93 
4. 2210-01-110--2--01 | 

ಕೆ.ಸಿ. ಜನರಲ್‌ ಆಸ್ಪತ್ರೆ, ಮಲ್ಲೇಶ್ವರ, ಬೆಂಗಳೂರು 15.00 213 27 

[ee] 


5° 2210-01-110-2-02 
ಮೆಗಾನ್‌ ಜಿಲಾ ಆಸತೆಗಳು, ಶಿವಮೊಗ 30.00 228.41 
೧ ೧ ಬ ಗಿ 


6. 2210-01-110-2-03 
ಹೆಡ್‌ಕ್ಟಾರ್ಟಸ್ಸ್‌ ಆಸ್ಪತ್ರೆಗಳು, ಮಡಿಕೇರಿ 10.00 182.24 


7. 2210--018-110-2-04 
ಶ್ರೀ ಚಾಮರಾಜೇಂದ್ರ ಆಸತೆ, ಹಾಸನ 25.00 183.19 


8. 2210-01-—110-2-—05 
ಜಿಲಾ ಆಸತೆ, ತುಮಕೂರು k 25.00 149 80 
ಹಹಹ ಸತ, 


9. . 2210-01-110-2-06 
ಇತರ ಪ್ರಧಾನ ಮತ್ತು ಜಿಲ್ಲಾ ಆಸ್ಪತ್ರಗಳು 130.00 1805.51 


10. 2210-01—110-2-08 
ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆಗಳು 10.00 94.40 


11. 2210-01-110-2-11 
.... ರಕ್ತನಿಧಿಗಳ ಸ್ಥಾಪನೆ 50.00 112 


12. 


ಕ 


14. 


15; 


16. 


Ly 


18. 


15; 


20). 


21. 


22. 


23. 


20 


2 


2210-01-110-2-41 
ತಾಲ್ಲೂಕು ಆಸ್ಪತ್ರೆಗಳಿಗೆ ದಂತ ಚಿಕಿತ್ಸಾ ಘಟಕ 


2210-01-110-2-16 


ಬೆಂಗಳೂರು ಅಪಘಾತಗಳ ಪುನರ್‌ವಸತಿ ಮತ್ತು 


ಇತರ ಸೇವೆಗಳ ಸಂಸ್ಥೆ 
2210-—01—110-2-—18 

ಜಿಲ್ಲಾ ಆಸ್ಪತ್ರೆಗಳಲ್ಲಿ ಆಸ್ಪತ್ರೆ ಫಾರ್ಮಸಿ ಸ್ಥಾ ಪನೆ 
2210--01-110-2-19 

ಜಿಲ್ಲಾ ಮತ್ತು ಪ್ರಧಾನ ಆಸ್ಪತ್ರೆಗಳಿಗೆ ಸಾಧನ 
ಸಾಮಗ್ರಿಗಳ ಪೂರೈಕೆ 


2210-01-110-2-20 


ಸಾರ್ವಜನಿಕ ಆಸ್ಪತ್ರೆ, ಜಯನಗರ, ಬೆಂಗಳೂರು 
2210-01-110-2-23 

ಜಾ 
ಜಿಲ್ಲಾ ಮತ್ತು ಪ್ರಧಾನ ಆಸ್ಪತ್ರಗಳಿಗೆ ನೀರು 
ಪೂರೈಕೆ ಸೌಲಭ್ಯಗಳು 
2210-01-110-2-24 
ನಗರ ಕೊಳಗೇರಿಗಳಲ್ಲಿ ಆರೋಗ್ಯ ಸೌಲಬ್ಯ 
2210-01-110-2-28 
ಜಿಲ್ಲಾ ಮತ್ತು ಪ್ರಧಾನ ಆಸ್ಪತ್ರೆಗಳಲ್ಲಿ 
ನೈರ್ಮಲ್ಯ ನಿರ್ವಹಣೆ 
2210-01-110-2-30 
ಜಿಲ್ಲಾ ಮಟ್ಟದಲ್ಲಿ ಮಧುಮೇಹ ನಿಯಂತ್ರಣ 
ಕಾರ್ಯಕ್ರಮ 
2210-01-110-2-31 
ಹೊರ ಮೈ ಅರ್ಬುದ ಚಿಕಿತ್ಸಾ ಕೇಂದ್ರಗಳು 
2210-01-110-2-80 
ಸೆಕೆಂಡರಿ ಮಟ್ಟದ ಆಸ್ಪತ್ರೆಗಳು 
2210-01-110-2-81 
ಗಾಯಾಳು ಶುಶ್ರೂ ಷಾ ಘಟಕಗಳು 


50.00 


20.00 


10.00 


15.00 


50.00 


600.00 


40.00 


3.37 


196.29 


೨1 


2 3 4 
24. 2210-01-110-2-82 
ರಾಯಚೂರಿನ ಜಿಲ್ಲಾ ಆಸ್ಪತ್ರೆಯ ಅಭಿವೃದ್ಧಿ 173.00 ದ 
25. 2210-01-110-2-83 
ಕರ್ನಾಟಕ ಆರೋಗ್ಯ ಪದ್ರತಿಯ ಅಭಿವೃದ್ಧಿ 5500.00 — 
26. 32210-01-110-3-04 
ಇತರೆ ಕ್ಷಯರೋಗ ಚಿಕಿತ್ಸಾ ಆರೋಗ್ಯ ಧಾಮಗಳು 10.00 401.78 


27. .2210-01-110-2-06 

ರಾಷ್ಟ್ರಿಯ ಕ್ಷಯರೋಗ ನಿವಾರಣಾ 

ಕಾರ್ಯಕ್ರಮದ ಕೇ೦ದ್ರ ಪುರಸ್ಕ ೪3 300.00 ನ 
28. 2210-—01-—110-—3-—07 

ಕೇ೦ದ್ರ ಪುರಸ್ಕೃತ ಯೋಜನೆ- ರಾಷ್ಟ್ರೀಯ 

ಕ್ಷಯರೋಗ ನಿವಾರಣಾ ಕಾರ್ಯಕ್ರಮ 300.00 py 


29. 2210-01--800-0--0% 
ಆರೋಗ್ಯ ಸಾಧನ ಸಾಮದ್ರಿ ಮುಂತಾದವುಗಳ 


ನಿರ್ವಹಣಾ ಘಟಕದ ಸ್ಥಾಪನೆ 25.00 py 
30. 2210-—01-800-—0-—02 

ಆಸ್ಪತ್ರೆ ಉಪಕರಣಗಳ ರಿಪೇರಿ 25.00 — 
31. 2210-01--800--0--04 

ಕಟ್ಟಡಗಳು 200.00 — 
32. 2210-03-—101-—0-—03 

ಹೊಸ ಎ.ಎಸ್‌.ಎಂ. ಉಪಕೇ೦ದ್ರಗಳ ಸ್ಥಾಪನೆ 50.00 ೫. 


33. . 2210-03-110-0-01 
ತಾಲ್ಲೂಕು ಮಟ್ಟದ ಸಾರ್ವಜನಿಕ ಆಸ್ಪತ್ರೆಗಳು 50.00 147.93 


34. 2210-03-796--0-03 
ಗಿರಿಜನ ಪ್ರದೇಶ ಉಪಯೋಜನೆ — 298 


35. 2210-03-800-0-03 
ಪುರಸಭೆಗಳಿಂದ ಔಷಧಾಲಯಗಳ ನಿರ್ವಹಣೆ ಎ 1.00 
3... ). ( ೃ್ಪಡಸ ಬ ಸ್ಹಡಾ ಎ ಡೂ ಒಂ ೯ ತ... 


22 


1 2 3 4 


36. 2210-03-800-0-04 
ಸ್ವಯಂ ಸೇವಾ ಸಂಸ್ಥೆಗಳಿಂದ ನಿರ್ವಹಿಸಲ್ಪಡುವ 
ಆಸ್ಪತ್ರೆ ಮತ್ತು ದವಾಖಾನೆಗಳು ಎ 9.00 


37... 2210-03--800--0--06 

ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡಗಳಿಗೆ 

ಪ್ರೋತ್ಸಾಹಧನ 0.40 ನ 
38... 2210-03--800--0--08 

ಶಾಲಾ ಆರೋಗ್ಯ ಸೇವೆಗಳು 100.00 26.67 


39 3% 2210-638% ಇ೧ರ್ಟ-118 
ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮ | 100.00 


40.: 2210,-03-8600-0--12 
ಜನತಾ ಆರೋಗ್ಯ ನಿಧಿ 800.00 ತ 


41. 2210-03--800-0-14 

ಬುಡಕಟ್ಟು ಜನಾಂಗಗಳಿಗೆ ಆರೋಗ್ಯಪಾಲನೆ 

ಸೌಲಭ್ಯಗಳು 42.50 
42. 2210-05-—105-—2-—01 

ಲೇಡಿ ವೆಲ್ಜಿಂಗ್ಟನ್‌ ಕ್ಷಯರೋಗ ಪ್ರಾತ್ಯಕ್ಷಿಕ 

ಮತ್ತು ತರಬೇತಿ ಕೇ೦ದ್ರ. ಬೆಂಗಳೂರು ದಾ 7574 
43. 2210-05-105-2-06 

ಅನುಪಾಲನೆ ಮತ್ತು ಪುನರ್ವಸತಿ ತರಬೇತಿ 

ಕೇಂದ್ರ, ಬೆಂಗಳೂರು ದ 17.84 
44, 2210-06--001-0-01 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 

ಸೇವೆಗಳ ನಿರ್ದೇಶಕರು 20.00 249.74 
45. 2210-06--001-0-02 

ವಿಭಾಗೀಯ ಸಿಬ್ಬಂದಿ — 9974 
46. 2210-06-003-0-01 

ಆರೋಗ್ಯ ತರಬೇತಿ ಕೇಂದ್ರ, ರಾಮನಗರಂ — 26 87 


NN 


23 


1 2 | ೌ 
47. 2210-06-003-0-03 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರ 
48. 2210-06-003-0-04 


ಅಂಟು ರೋಗಗಳ ಪರಿಶೋಧನ ಹಾಗೂ 
ತರಬೇತಿ ಕೇಂದ್ರ ದ 2250 


49. 2210--06--003-0-06 
ಆರೋಗ್ಯ ಸಂದರ್ಶಕರ ತರಬೇತಿ ತೌ 27.43 


13.62 


50. . 2210-06--003-0-07 

ಹಿರಿಯ ಪ್ರಯೋಗಶಾಲಾ ತಂತ್ರಜ್ಞರ ತರಬೇತಿ -- 1.65 
51. 2210-06--003-0-09 

ಆಹಾರ ಪರಿವೀಕ್ಬಕರ ತರಬೇತಿ 1.00 0೨98 


52. 2210-—06-—003-0-—15 
ಕ್ಷ ಕಿರಣ ತಂತ್ರಜ್ಞ ರ ತರಬೇತಿ 0.60 ನ 


53. 2210-06-003-0-20 
ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯರುಗಳಿಗೆ 
ತರಬೇತಿ 3.00 > 


54. 2210-06-—101-1-21 
ಕಿರಿಯ ಪ್ರಯೋಗ 2.00 ಹ 


55. 2210-06--101--1--01 
ಮಲೇರಿಯಾ ಚಿಕಿತ್ಸಾ ನಿರ್ವಹಣಾ — 35.00 


56. 2210-06-—101-—1-—02 
ರಾಷ್ಟ್ರೀಯ ಮಲೇರಿಯಾ ನಿರ್ಮೂಲನಾ 
ಕಾರ್ಯಕ್ರಮ ಕೇ೦ದ್ರ ಪುರಸ್ಕ ೪3 ಯೋಜನೆ 1900.00 — 


YR 2210-06-101-1-03 
ನಗರ ಮಲೇರಿಯಾ ನಿರ್ಮೂಲನ ಕಾರ್ಯಕ್ರಮದ 
300.00 ದ 
ಕೇ೦ದ್ರ ಪುರಸ್ಕ ೪3 ಯೋಜನೆ 
58. 2210-06-101-1-06 


ಮಾನಸಿಕ ಆರೋಗ್ಯದ ಯೋಜನೆಗಳು 30.00 3.20 
lime 


24 


1 | 2 3 4 

59, 2210-—06—101-—1-—07 

ರಾಷ್ಟ್ರೀಯ ಮಲೇರಿಯಾ ನಿರ್ಮೂಲನಾ ಯೋಜನೆ — 953.31 
60. 2210-06-101--3--01 

ಕಾಲರಾ ನಿಯಂತ್ರಣ ಕಾರ್ಯಕ್ರಮ ೫. 2.78 
61. 2210-06--101--4--01 

ಕೇಂದ್ರ ಕುಷ್ಠರೋಗ ಚಿಕಿತ್ಸಾಲಯ, ಬೆಂಗಳೂರು ದಾ 87.92 
62. 2210-—06-—101-4-—02 

ಕುಷ್ಠರೋಗ ನಿಯಂತ್ರಣ ಕೇಂದ್ರಗಳು — 0.94 


63. . 2210-06-101-4--04 
ಕುಷ್ಠರೋಗ ನಿಯಂತ್ರಣ ಯೋಜನೆ 35.00 107.47 


64. 2210--06--101-4--05 

ಕೇಂದ್ರ ಪುರಸ್ಕ ಏತ ರಾಷ್ಟ್ರೀಯ ಕುಷ್ಠರೋಗ 

ನಿಯಂತ್ರಣ ಯೋಜನೆ 150.00 52೩ 
65. 2210-06-—101-4-—06 

ಕುಷ್ಠರೋಗ ನಿಯಂತ್ರಣ ಬಗ್ಗೆ ಸ್ವಯಂಸೇವಾ 

ಆರೋಗ್ಯ ಸಂಸೆಗಳು -- 11.00 

೦ಎ 

66. 2210--06--101--4--08 

ಡಾರ್ಮಿನ್‌ ಪ್ರತಿಷ್ಠಾನದಿಂದ ನಡೆಸಲ್ಪಡುತ್ತಿರುವ 

ಕುಷ್ಠರೋಗ ಕಾರ್ಯಕ್ರಮ — 10.00 
67. 2210-06--101--6--01 

ರಾಷ್ಟ್ರೀಯ ಫಿಲೇರಿಯಾ ನಿಯಂತ್ರಣ ಕಾರ್ಯಕ್ರಮ 16.00 -— 
68. 2210-06--101-6-02 


ಆನೆಕಾಲು ರೋಗದ ನಿಯಂತ್ರಣ ಯೋಜನೆ 6.00 — 
69. 2210-06-101-7-01 

ಕ್ಯಾಸನೂರು ವನ್ಯರೋಗ — 55.26 
70. 2210-06-101-7-—02 

ಕೆ.ಎಫ್‌.ಡಿ. ವ್ಯಾರ್ಸೆನ್‌ ತಯಾರಿಕೆ ೨.00 ಈ 


nn 


25 


೨ 3 


2210-06-101-7-06 
ಕೇಂದ್ರ ಪುರಸ್ಕೃತ ಯೋಜನೆ ಗಿನಿಯ ಜಂತು 
ನಿರ್ಮೂಲನ ಕಾರ್ಯಕ್ರಮ 6.00 


: 2210-06-101-7-07 


ಜಪಾನಿ ಎಸೈಫಲೈಬಿಸ್‌ ರೋಗ ನಿರೋಧ 


2210-06-101-7-09 
ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ 50.00 


2210-06-101-7-10 
ಕೇಂದ್ರ ಪುರಸ್ಕೃತ ಯೋಜನೆಯಡಿ ರಾಷ್ಟ್ರಿಯ 
ಗಳಗಂಟ ನಿಯಂತ್ರಣಾ ಕಾರ್ಯಕ್ರಮ 350 


2210-06-101-7-11 

ಏಡ್ಸ್‌ ನಿಯಂತ್ರಣ ಕಾರ್ಯಕ್ರಮ 441 12 
2210-06--101--8--01 

ಅಂಧತ್ವ ನಿವಾರಣೆ ಮತ್ತು ನಿಯಂತ್ರಣಕ್ಕಾಗಿ ಹಾಗೂ 
ಟ್ರಾಕೊಮ ಮತ್ತು ದೃಷ್ಟಿದೋಷ ಅಂಧತ್ವ ನಿಯಂತ್ರಣೆಗಾಗಿ 


ಕೇಂದ್ರ ಪುರಸ್ಕೃತ ಯೋಜನೆ 110.00 
2210-06-101-8--03 
ಅಂಧತ್ವ ನಿಯಂತ್ರಣ ಕಾರ್ಯಕ್ರಮ 35.00 


2210--06--106--0--01 

ವ್ಯಾಕ್ಸೀನ್‌ ತಯಾರಿಕಾ ಸಂಸ್ಥೆ, ಬೆಳಗಾವಿ ಆ 
2210--06--107-0--01 

ಜನಾರೋಗ್ಯ ಸಂಸ್ಥೆ, ಬೆಂಗಳೂರು 4.50 
2210-06-107--0-02 ಕ 

ಪ್ರಾದೇಶಿಕ ರಾಸಾಯನಿಕ ಪರೀಕ್ಷಾಲಯ — 
2210-06-107-0-04 

ಆಹಾರ ಕಲಬೆರಕೆ ಅಧಿನಿಯಪೂರ ಅನ್ವಯ 

ಆಹಾರ ವಿಶ್ಲೇಷಣಾ ಪ್ರಯೋಗ 4.00 


79.3% 


7.60 


26 


1 2 ತುತೆ 4 


RENTS. SES 
82. . 2210-06--107-0-06 

ಪ್ರಾದೇಶಿಕ ಆರೋಗ್ಯ ಕೇಂದ್ರಗಳಿಗೆ ಪ್ರಯೋಗ ಶಾಲಾ 

ಸೌಲಭ್ಯಕ್ಕಾಗಿ ಕೇ೦ದ್ರ ಪುರಸ್ಕೃತ ಯೋಜನೆ 6.00 7.00 


83. . 2210-06-1507-0-071 
ಆಹಾರ ಕಲಬೆರಕೆ ನಿರೋಧ ಅಧಿನಿಯಮದಡಿ 
ಸಾಮಗ್ರಿಗಳ ಪೂರೈಕೆಯ ಕೇಂದ್ರ ಪುರಸ್ಕ ೪3 ಯೋಜನೆ 9.00 — 


84. 2210-06-—112-0-—01 
ಆರೋಗ್ಯ ಶಿಕ್ಷಣ ಕಾರ್ಯಾಲಯ 10.00 50.68 


85. 2210-06--800--0--01 

ವ್ಯಕ್ತಿ ನಿರತ ಸಂಸ್ಥೆಗಳಿಗೆ ಆರ್ಥಿಕ ನೆರವು 050 ದ 
86. 2210-06--800--0--02 

ರಾಜ್ಯ ಸಾರಿಗೆ | — 10.00 


87. 2210-06—800—0—03 

ಪೌಷ್ಠಿಕಾಂಶ ಶಿಕ್ಷಣ 2.00 
88. 2210-06-800-0-04 : 

ಮಹಿಳೆಯರ ಉದ್ಯೋಗ ಕಾರ್ಯಕ್ರಮಕ್ಕೆ ಸಹಾಯ 2.00 ಎ 
89. 2210-06-800-0-05 

ಆರೋಗ್ಯ ವಲಯದಡಿ ಪರಿಸರದ ಶಿಬಿರ 5.00 ಟು 


90. 2210--06--800-0-06 
ಮಾದಕ ವ್ಯಸನ ವಿಶೋಧಿ ಕಾರ್ಯಕ್ರಮ ೨.೦0 ಕ 


27 


ಭಾರತೀಯ ವೈದ್ಯ ಪದ್ಧತಿ ಮತ್ತು ಹೋಮಿಯೋಪತಿ 
1996-97ನೇ ಸಾಲಿನಲ್ಲಿ ಒದಗಿಸಿರುವ ಆಯವ್ಯಯ ವಿವರಗಳ ಪಟ್ಟ 


NE i: nikon 11 
ಕ್ರಮ ಲಕ್ಕ ಶೀರ್ಷಿಕೆ ಯೋಜನೆ ಯೋಜನೇತರ 
ಸಂಖ್ಯೆ 


1. 2210-02-101-1-01 
ಭಾರತೀಯ ವೃದ್ಯ ಪದ್ಧತಿ ಇಲಾಖೆಯ ನಿರ್ದೇಶಕರು 750 46 21 


2. 2210-02-101-1-02 
ಗುಲ್ಬರ್ಗಾ, ಮೈಸೂರು, ಬೆ೦ಗಳೂರು ಮತ್ತು 
ಬೆಳಗಾವಿಯಲ್ಲಿ ವಿಭಾಗೀಯ -3.00 713 


3. 2210-02-—101-2-01 
ಶ್ರೀ ಜಯಚಾಮರಾಜೇಂದ್ರ ಭಾರತೀಯ ವೃದ್ಯ 
ಪದ್ಧತಿ ಸಂಸ್ಥೆ, ಬೆಂಗಳೂರು — 144 12 


4. 2210-02-101-2-02 
ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರಗಳು 
ಹಾಗೂ ಔಷಧಾಲಯಗಳು, ಮೈಸೂರು — 7684 


5, 2210-04-101-1-01 
ಅಂಶದಾನಿಕ ವೈದ್ಯ ಚಿಕಿತ್ಸಕರ ಕೇಂದ್ರಗಳು ವ 057 


6. 2210-04-101-1-02 
ಖಾಸಗಿ ಔಷಧಾಲಯಗಳು ಮತ್ತು ಆಸ್ಪತ್ರಗಳು ವ 5.00 


7. 2210-04-101-1-06 
ಜಿಲ್ಲಾ ಮಟ್ಟದಲ್ಲಿ ಆಯುರ್ವೇದ ಆಸ್ಪತ್ರೆಗಳನ್ನು 
ತೆರೆಯುವುದು ಮತ್ತು ನಿರ್ವಹಣೆ 39.00 59.25 


8. 2210-05-101--1-01 
ಸರ್ಕಾರಿ ಭಾರತೀಯ ವೈದ್ಯ ಕಾಲೇಜು, ಮೈಸೂರು 2371 


9. 22105655101-1-02 
ಭಾರತೀಯ ವೈದ್ಯ ಪದ್ಧತಿ ಹಾಗೂ ಹೋಮಿಯೋಪತಿ 
ಕಾಲೇಜು ಹಾಗೂ ಆಸ್ಪತ್ರಗಳಿಗೆ ವಾಹನ 0.20 ಡೆ 


10. . 2210-05-101-1-03 


ಆಸ್ಪತ್ರೆಯೊಡಗೂಡಿದ ಕಾಲೇಜು ದ 210.10 
SL. SA 


28 


1 9 3 4 


SETS ಕಾರಾವಾಸ ಗಾಗ ರಾರಾ 


11. 2210-05-101-1-04 

ತಾರಾನಾಥ ಆಯುರ್ವೆದ ವಿದ್ಯಾಪೀಠ, ಬಳ್ಳಾರಿ 4೨0 31.40 
12. 2210-05-101-1-05 

ತಾರಾನಾಥ (50 ಹಾಸಿಗೆಗಳ) ಆಸ್ಪತ್ರೆ, ಬೆಳ್ಳಾರಿ ದ 2957 
13. 2210-05-101-1-05 

ಬೆಂಗಳೂರಿನಲ್ಲಿ ಶುದ್ಧ ಆಯುರ್ವೆದದಲ್ಲಿ 

ಪದವಿ ವ್ಯಾಸಂಗ — 84.35 
14. 2210-05-101-1-07 

ಮೆಸೂರಿನಲಿ ಶುದ ಆಯುರ್ವೇದದಲ್ಲಿ ಪದವಿ 

೮ ನ್ಯ ೦ [) 

ವ್ಯಾಸಂಗ ಎ 5673 
15.  2210-05-101-1-08 

ಭಾರತೀಯ ವೈದ್ಯ ಪದ್ಧತಿಯ ಶಿಕ್ಷಣದಲ್ಲಿ 

ಸ್ಪಾತಕೋತ್ತರ ಪದವಿ ವ್ಯಾಸಂಗ, ಬೆಂಗಳೂರು 2.00 27.40 
16. 2210-05-101-1-09 

ಸರ್ಕಾರಿ ಭಾರತೀಯ ವೈದ್ಯ ಕಾಲೇಜು, ಮೈಸೂರು 175 15.93 


1720-1011440 

ಆಯುರ್ವೇದ ಮತ್ತು ಯುನಾನಿ ಔಷಧ ತಂತ್ರಜ್ಞರ 

ತರಬೇತಿ ಜಾ 292 
16, 18800510೬1 ೬ 

ಪ್ರಕಟಣಾ ಕೋಶ ತ್‌ 2.೨2 


19. 2810-05-10 =Lelg 
ಭಾರತೀಯ ವೈದ್ಯ ಪದ್ಧತಿ ಮತ್ತು ಹೋಮಿಯೋಪತಿ 


ಆಸ್ಪತ್ರೆಗಳಲ್ಲಿ ಹಾಸಿಗೆಗಳ ಸಂಖ್ಯೆ ಹೆಚ್ಚಿಸುವುದು 15.50 33.39 
20. . 2210-05-101-2-01 

ಸಂಶೋಧನೆ . 437 
21. 2210-05-101-3-01 

ಸರ್ಕಾರಿ ಕೇಂದ್ರ ಫಾರ್ಮಸಿ, ಬೆಂಗಳೂರು 150 107.01 
22. 2210-05-101-4-00 

ಔಷದ ಪರವಾನಿಗಿ ಘಟಕ ವ 2.98 


23. 


25. 


26. 


27. 


28. 


29. 


30. 


Ke 


32. 


33. 


34. 


29 


2 


2210-0೨-101-6-00 

ಗಿಡಮೂಲಿಕೆಗಳ ಬೇಸಾಯ 
2210-05-101-7-00 

ಕಮ್ಮಟ ತರಬೇತಿ ಮತ್ತು ಸಮ್ಮೇಳನ 
2210-05-101-8-00 

ಆಯುರ್ವೇದ 

2210-05-101-9-00 

ಕಾಲೇಜಿನ ವಿದ್ಯಾರ್ಥಿ ನಿಲಯಗಳಿಗೆ ಅತ್ಯಾವಶ್ಯಕ 
2210-05-102-0-02 

25 ಹಾಸಿಗೆಗಳುಳ್ಳ ಹೋಮಿಯೋಪತಿ ಆಸ್ಪತ್ರೆ 
ಬೆಂಗಳೂರು 

2210--05-102--0--04 

ಬೆಂಗಳೂರಿನಲ್ಲಿ ಹೋಮಿಯೋಪತಿ ಕಾಲೇಜನ್ನು 
ತೆರೆಯುವುದು 

2210-05-102-0-05 

ಭಾರತೀಯ ವೈದ್ಯ ಪದ್ಧತಿಯಲ್ಲಿ ಶಲ್ಯತಂತ್ರ 
ಸ್ನಾತಕೋತ್ತರ ಪದವಿ ಶಿಕ್ಷಣಕ್ಕಾಗಿ ಪುರಸ್ಕೃತ 
2210-05-103--0-0% 

ಬೆ೦ಗಳೂರು ಯುನಾನಿ ಕಾಲೇಜು 
2210-05-103--0-02 

ರಾಷ್ಟ್ರೀಯ ಯುನಾನಿ ವೈದ್ಯ ಪದ್ಧ ತಿಯ 
ಸಂಸ್ಥೆಯನ್ನು ಪ್ರಾರಂಭಿಸುವುದು 
2210-05-104--0-01 

ಬೆಂಗಳೂರು ಮತ್ತು ಮೈಸೂರಿನಲ್ಲಿ 10 
ಹಾಸಿಗೆಗಳುಳ್ಳ ಸಿದ್ಧ ಪದ್ಧತಿಯ ಶಾಖೆಯನ್ನು 
ತೆರೆಯುವುದು 

2210-05--200-0-0% 

ಯೋಗಾಬಿವೃದ್ಧಿ 

2210-05-200-0-02 

ಮೈಸೂರಿನಲ್ಲಿ ಪ್ರಕೃತಿ ಚಿಕಿತ್ಸೆ ಕಾಲೇಜನ್ನು 
ತೆರೆಯುವ ದು 


0.20 


1.00 


ಸಿಬ್ಬಂದಿ 0.65 


12.00 


6.00 


3.00 


15.00 


0.75 


16 88 


16.68 


33.01 


5.34 


30 


ಔಷಧಿ ನಿಯಂತ್ರಣ ಇಲಾಖೆ 


1996-97ನೇ ಸಾಲಿಗೆ ಯೋಜನಾ ಕಾರ್ಯಕ್ರಮದಡಿಯಲ್ಲಿ ಮಾಡಲಾದ ಆಯವ್ಯಯ 


ಕ್ರಮ 
ಸಂಖ್ಯೆ 
1 
£; 


10. 


ಹಂಚಿಕೆ 
ಲೆಕ್ಕ ಶೀರ್ಷಿಕೆ ಯೋಜನೆ ಯೋಜನೇತರ 
2 3 4 

2210-06-104-0-01 
ಔಷಧ ನಿಯಂತ್ರಕರು 050 15011 
2210-06-104-0-02 
ಔಷಧ ಪರೀಕ್ಷಣಾ ಪ್ರಯೋಗಾಲಯ TBD 82.49 
2210-06-104-0-04 


ಹಚ್ಚುವರಿ ತಾಂತ್ರಿಕ ಮತ್ತು ಸಹಾಯಕ 


ಸಿಬ್ಬಂದಿಗಳ ಸೃಜನೆ 4.00 ” es 
2210—06—104—0—05 
ಜಾಗೃತಿ ಕೋಶ ಸೃಜನೆ 2.00 ಹಾ 
2210-06--104--0-06 
ಕಾನೂನು ಕೋಶ ಸ್ಕಜನೆ 1.00 ಪಾ 


2210-06-104-0-07 
ರಕ್ತನಿಧಿ ಉತ್ಪನ್ನಗಳ ಮೇಲೆ ಏಡ್ಸ್‌ ತಡೆಗಟ್ಟುವಂತೆ 


ಐಚ್ಚರಿಕೆ ವಹಿಸಲು ಹೆಚ್ಚುವರಿ 3.00 ದ 
2210-06-104-0-08 
ಸಮಾಚರಣೆ ಯೋಜನೆ 3.00 — 


2210-06-104-0-09 
ಔಷಧ ಪರಿವೀಕ್ಷಕರ ಜಿಲ್ಲಾ ಕಛೇರಿಗಳನ್ನು 
ಸಹಾಯಕ ಔಷಧಿ ನಿಯಂತ್ರಕರ ವ್ಯತ್ತ 


ಕಛೇರಿಗಾಗಿ ಉನ್ನತೀಕರಿಸುವುದು 15.00 — 
2210-06-104--0-10 
ಔಷಧಿಗಳ ಪರೀಕ್ಟಣಾ ಸೌಲಭ್ಯಗಳು 20.00 5 


2210-06-104--0-11 
ಔಷಧಿ ಮತ್ತು ಅಲಂಕಾರ ಸಾಮಗ್ರಿಗಳ ಮೇಲೆ 
ಗ್ರಾಹಕರ ಅರಿವು 150 


31 


2211 ಕುಟುಂಬ ಕಲ್ಯಾಣ 


1996-97ನೇ ಸಾಲಿನಲ್ಲಿ ಒದಗಿಸಿರುವ ಆಯವ್ಯಯ ವಿವರಗಳ ಪಟ್ಟ 


ಕ್ರಮ ಲಕ್ಕ ಶೀರ್ಷಿಕ ಯೋಜನೆ ಯೋಜನೇತರ 
ಸಂಖ್ಯೆ 
1 2 3 4 


1. 2211-00-001-0-02 
ನಿರ್ದೇಶನ ಮತ್ತು ಆಡಳಿತ 90.00 ಪ 


2... 2211-00--001-0-02 
ಜಿಲ್ಲಾ ಕುಟುಂಬ ಕಲ್ಯಾಣ 9.00 ದಾ 


3... 2211-00--001-0-03 
ನಗರ ಕುಟುಂಬ ಕಲ್ಯಾಣ ವಿಭಾಗ 15.00 ತ್‌ 


4. 2211300-001-0-04 HN 
ಗಣಕಯಂತ್ರಗಳ ನಿರ್ವಹಣೆ 2.00 ಲಿ ರ್ಟಭ೦ಓ- 


5. 2211-00-—002-—0-—01 
ತರಬೇತಿ ಪ್ರಾದೇಶಿಕ ಆರೋಗ್ಯ ಮತ್ತು 
ಕುಟುಂಬ ಕಲ್ಯಾಣ ತರಬೇತಿ ಕೇಂದ್ರಗಳು 


6. 2211-00-003-0-02 
ಸಹಾಯಕ ನರ್ಸುಗಳ, ಸೂಲಗಿತ್ತಿಯರ 
ದಾದಿಯರ ಮತ್ತು ಮಹಿಳಾ ಆರೋಗ್ಯ 
ಸಂದರ್ಶಕರ ತರಬೇತಿ 


T. 2211-00--003-0-03 
ದಾದಿಯರ ತರಬೇತಿ 1.00 ಇ 


8.  2211-00-003-0-04 
ವಿವಿಧೋದ್ದೇಶ ಕಾರ್ಯಕರ್ತರ (ಪುರುಷರು) 


ತರಬೇತಿಗಾಗಿ 73.02 pe 
9. 2211-00-003-0-05 | 

ಭಾರತ ಸರ್ಕಾರ ಪೂರೈಸಿದ ಸಾಮಗ್ರಿ ಮತ್ತು 

ಸಲಕರಣೆಗಳ ಖರ್ಚು 8.00 ನ 


. ಮಮ ಮ್ಮ ್ಹ ಸ, ,,ೂ ಎಮು ಯ ್ಠ್ಹ, ಒ.......... 


32 


1 2 3 ಆ 


10. 2211-00-003-0-06 
ಐ.ಯು.ಡಿ.ಯಲ್ಲಿ ತರಬೇತಿ 6.00 ಹ 


11. . 2211-00-003-0-07 
ಎಂ.ಬ.ಪಿ. (ಕೇ೦ದ್ರ ಪುರಸ್ಕೃತ ಯೋಜನೆ) 
(ಶೇಕಡ 100) 5.00 — 


12. 2211-00-003-0-08 
ಎಂ. ಮತ್ತು ಪಿ.ಎಂ. ಗಳ ಅನುಗೊಳಿಸುವಿಕೆ 
(ಶೇಕಡ 100 ಕೇಂದ್ರ ಪುರಸ್ಕೃತ ಯೋಜನೆ) 6.00 ನ್‌ 


13. 2211-00-003-0-09 
ಎಸ್‌.ಸಿ.ಒ.ವಿ.ಎ. ಮೂಲಕ ಎನ್‌.ಜಿ.ಒ. 
ಯೋಜನೆಗಳು (ಶೇಕಡ 100 ಕೇಂದ್ರ 
ಪುರಸ್ಕೃತ ಯೋಜನೆ) 25.00 ದ 


14. 2211-00-003-0-10 
ಕುಟುಂಬ ಕಲ್ಯಾಣ ಹಾಗೂ ತಾಯಿ ಮತ್ತು 


ಮಗುವಿನ ಆರೋಗ್ಯಕ್ಕಾಗಿ ತರಬೇತಿ 2.00 - 
15. 2211-00-101-0-—01 
ಗ್ರಾಮಾಂತರ ಕುಟುಂಬ ಸೇವೆಗಳು 2.05 -- 


16. 2211-00-—101—0—02 
ಪ್ರಾದೇಶಿಕ ಆರೋಗ್ಯ ಕೇಂದ್ರಗಳಲ್ಲಿ 
ಗ್ರಾಮಾಂತರ ಕುಟುಂಬ ಕಲ್ಯಾಣ ಸೇವೆಗಳು 50.00 — 


17. 2211-00-101--0-03 

ಕುಟುಂಬ ಕಲ್ಯಾಣ ಯೋಜನೆಯಡಿ 

ತೆರೆಯಲಾದ ಗ್ರಾಮಾಂತರ ಉಪ ಕೇಂದ್ರಗಳು 50.00 ನ್ವ 
18. 2211-00—102-0-—01 

ನಗರ ಕುಟುಂಬ ಕಲ್ಯಾಣ ಸೇವೆಗಳು 157.92 — 
19. . 2211-00-102-0-02 

ಸ್ಥ ಳೀಯ ಸಂಸ್ಥೆಗಳು ಮತ್ತು ಸ್ವಯಂ ಸೇವಾ 

ಸಂಘಗಳಿಂದ ನಡೆಸಲ್ಪಡುತ್ತಿ ರುವ ನಗರ 


ಕುಟುಂಬ ಕಲ್ಯಾಣ ಕೇಂದ್ರಗಳು 150.00 — 
ee ವವ ಗ 00155544145154555554545544, 


1 2 3 4 
20. 2211-00-—103-0-—02 

ಸೋಂಕು ರಕ್ಷಣಾ ಕಾರ್ಯಕ್ರಮ- ಕೇಂದ್ರ 

ಸರ್ಕಾರ ಒದಗಿಸಿದ ಸಾಧನ ಸಾಮಗ್ರಿಗಳ ಬೆಲೆ 500.00 ಇ 
21. 2211-00-103-0-03 

ಸಾರ್ವತ್ರಿಕ ಸೋಂಕು ರಕ್ಷಣಾ ಕಾರ್ಯಕ್ರಮ 50.00 ದಃ 
22. 2211-00-103-0-05 

ಸುರಕ್ಷಿತ ತಾಯ್ತನ ಮತ್ತು ಮಗುವಿನ 

ಉಳಿವು (ರಾಜ್ಯ) 5.00 ಹಾ 
23. 2211--00-103-0-06 

ಡಿಸ್ಟೋಸಬಲ್‌ ಡೆಲಿವರಿ ಕಿಟ್ಗಳು (ರಾಜ್ಯ) 10.00 — 
24. 2211-00—103-0—07 

ಸಾಮಗ್ರಿಗಳ ನಿರ್ವಹಣೆ (ರಾಜ್ಯ) 10.00 — 
25. 2211-00-—103-0-—08 


ಪ್ರಾಥಮಿಕ ಆರೋಗ್ಯ: ಕೇ೦ದ್ರ ಮಟ್ಟದಲ್ಲಿ 


ಹೆರಿಗೆ ಮತ್ತು ಶಿಶು ಆರೋಗ್ಯ ಪಾಲನೆ (ರಾಜ್ಯ) 10.00 ನ 


26. 2211-00-103-0-09 
ಕುಟುಂಬ ಕಲ್ಯಾಣ ತಾಯಿ ಮತ್ತು ಮಕ್ಕಳ 


ಆರೋಗ್ಯದಡಿಯಲ್ಲಿ ಐ.ಇ.ಸಿ. ಚಟುವಟಿಕೆಗಳು 5.00 ಬ 
27. 2211-00-104-1-01 

ರಾಜ್ಯ ಕುಟುಂಬ ಕಲ್ಯಾಣ ವಿಭಾಗ i 8.00 ನಾ 
28. 2211-00-104-1-02 

ಗ್ರಾಮಾಂತರ ಕುಟುಂಬ ಕಲ್ಯಾಣ ಕೇಂದ್ರಗಳು 5.00 ಆ 
29. 2211-00-104-1-03 ಕ 

ಜಿಲ್ಲಾ ಕುಟುಂಬ ಕಲ್ಯಾಣ ವಿಭಾಗ 2.00 — 


30. 2211-00-104-1-04 
ಪ್ರಾದೇಶಿಕ ಆರೋಗ್ಯ ಮತ್ತು ಕುಟುಂಬ | 
ಕಲ್ಯಾಣ ತರಬೇತಿ ಕೇಂದ್ರಗಳು 2.00 ಫಿ 


31. 2211-00=104-2-01 
ಸಾರಿಗೆ ಸಂಘಟನೆ 115.00 ದಾ 


34 


1 2 3 4 
SSS ಮಾರ ಸಾಪಾಘಾಪಾತಾಶಾಾಗಾಷಾಾ ಸತ ಇಾಪಾಾರಾನಾ ಸನಾಸಾ' 
32. 2211--00-105-1-01 
ಐ.ಯು.ಡಿ. 200.00 EL 


33. 2211-00-105-2-00 ; 
ಅನುಗೃಹ ಕೊಡುಗೆ 5.00 - | 


34. 2211-00—105—5—00 
ಹಣ್ಣು ಶಿಶುವಿಗಾಗಿ ವಿಶೇಷ ಪ್ರೋತ್ಸಾಹಕ . ಡು | 
ಯೋಜನೆ ವ್ಯಾಸೆಕ್ಕಮಿ | 10.00 3 | 

35. 2211-00—105—6—00 
ಪ್ರಾದೇಶಿಕ ಜಿಲ್ಲಾ ಸಂಗ್ರಹಾಗಾರಗಳಿಂದ | 

| ಲಸಿಕೆ ಸಾಗಾಣಿಕೆ ಸ. 1. (ಗ ೭ 3 

36.  2211-00-195-7-00 
ಕುಟುಂಬ ಕಲ್ಯಾಣ ಕಾರ್ಯಕ್ರಮದ ಅಡಿ 
ಔಷಧಿಗಳ ಪೂರೈಕೆ | 20.00 ಎ 


37. 2211-00-105-8-00 
ಸಮುದಾಯ ಪ್ರಶಸ್ತಿಗಳು 40.00 — 


38. . 2211-00-106-0-02 
ಪ್ರಕಟಣೆ ಮತ್ತು ಪ್ರಚಾರ ನಿ 65.00 — 


UR ta ಎ 
NT EN SS ata. 


39. . 2211--00--108 0-08 
ಆಯ್ದ ಪ್ರದೇಶಗಳಲ್ಲಿ ಯೋಜನಾ 
ಕಾರ್ಯಕ್ರಮ ಭಾ.ಜ.ಯೋಜನೆಯೂ ಸೇರಿದಂತೆ . — 226.77 
40). 2211--00-108--0-02 
ಭಾರತ ಜನ ಸಂಖ್ಯಾ ಯೋಜನೆ-3 60.00 


41. 2211--00-108--0-03 
ಭಾರತ ಜನಸಂಖ್ಯಾ ಯೋಜನೆ-8 1000.00 ಇ 


42. 2210-00-105-1-25 
ರಾಷ್ಟ್ರೀಯ ಅರ್ಬುದ ರೋಗ ನಿಯಂತ್ರಣ 
ಕಾರ್ಯಕ್ರಮ ಕೇಂದ್ರ ಪುರಸ್ಕೃತ 
ಯೋಜನೆ (ಶೇ. 100) 50.00 — 


45. 


46. 


47. 


50. 


p51. 


152 


35 


2 3 


2210-05-105-1-26 


ಆರೋಗ್ಯ ವಿಜ್ಞಾನಗಳಿಗಾಗಿ 
ವಿಶ್ವವಿದ್ಯಾನಿಲಯ ಸ್ಥಾಪನ 100.00 
2210-05-105-1--30 
ಬಿಜಾಪುರದಲ್ಲಿ ನರ್ಸಿಂಗ್‌ ಶಾಲೆ ಸ್ಥಾಪನೆ 12.00 


2210-05-105-1-31 

ಬೆಂಗಳೂರಿನ ಸರ್ಕಾರಿ ದಂತ ಕಾಲೇಜಿಗೆ 

ಹೆಚ್ಚುವರಿ ಸೌಲಭ್ಯಗಳು 25.00 
2210-05-105-2-02 

ಕಿರಿಯ ಪ್ರಯೋಗ ಶಾಲೆ ತಂತ್ರಜ್ಞರಿಗೆ 

ತರಬೇತಿ ಗೌರವ ಸಂಭಾವನೆ — 
2210-05-105-2-03 


: ಗಾಜು (ಲೆನ್ಸ್‌) ತಯಾರಕರ ಮತ್ತು ದೃಂಗ್ಯತಕಾರರ 


ತರಬೇತಿ ಗೌರವ ಸಂಭಾವನೆ ಚಿ 


2210-05-105-2-04 

ಅ೦ಗವಿಕಾರ ಚಿಕಿತ್ಸಕರ ತರಬೇತಿ ಣೆ 
22150-05-105-2-05 

ದಂತ ಚಿಕಿತ್ಸಾ ಯಂತ್ರಕಾರರ ಮತ್ತು 

ನೈರ್ಮಲ್ಯಕಾರರ ತರಬೇತಿ — 
9210-05-105-2-07 

ಕ್ಷಣಕೆರಣ ತಾಂತ್ರಿಕರ ತರಬೇತಿ ಗೌರವ ಸಂಭಾವನೆ ಹ 


2210--06--003--0-02 

ಗ್ರಾಮಿಣ ಆರೋಗ್ಯ ತರಬೇತಿ ಕೇಂದ್ರ 

ಮತ್ತು ಉಪ ಕೇಂದ್ರಗಳು ' -- 
2210-—06-—101-8-—02 

ಕೇಂದ್ರ ಪುರಸ್ಕೃತ ಯೋಜನೆಯ ಅಂಧತ್ವ 

ನಿವಾರಣಾ ಮತ್ತು ನಿಯಂತ್ರಣಕ್ಕಾಗಿ 

ರಾಷ್ಟ್ರೀಯ ಕಾರ್ಯಕ್ರಮ 60.00 


. . 2210-06-800-0-07 
ವಿಕ್ಟೊರಿಯಾ ಧರ್ಮ ಶಾಲೆಗಳಿಗೆ ಸಹಾಯಧನ 


0.15 


0.25 


2.08 


4.54 


0.50 


5.00 


41.62 


೨೩. 


೫೨, 


೨೮. 


27. 


58. 


9. 


60. 


61. 


36 


2 3 
ಬೇಡಿಕೆ ಸಂಖ್ಯೆ 28 -2020.00 —1480054 
ಬೇಡಿಕೆ ಸಂಖ್ಯೆ 29 
2210301-110-2-11 
ರಕ್ತನಿಧಿಗಳ ಸ್ಥಾಪನೆ ೮೦.00 
2210301-110-2-14 
ತಾಲ್ಲೂ ಕು ಆಸ್ಪತ್ರೆಗಳಿಗ ದಂಶ 
ಚಿಕಿತ್ಸಾ ಘಟಕ ಆ 


2210--08--800--0--08 


ಶಾಲಾ ಆರೋಗ್ಯ ಸೇವೆಗಳು 100.00 : 


2210-05-105--1--14 

ಬೆಂಗಳೂರು ಸರ್ಕಾರಿ ಘಾರ್ಮಸಿ 16.00 
2210-05-105-1-15 

ಬೆಂಗಳೂರು ಸರ್ಕಾರಿ ಘಾರ್ಮಸಿ 

ಕಾಲೇಜಿನಲ್ಲಿ ಸಂಶೋಧನಾ ಕಾರ್ಯ 19೨2 
2210-05-105-2-01 

ಲೇಡಿ ವೆಲ್ಸಿಂಗ್ಟನ್‌ ಕ್ಚಯರೋಗ ಪ್ರಾತ್ಯಕ್ಟಿಕ 


ಮತ್ತು ತರಬೇತಿ ಕೇಂದ್ರ, ಬೆಂಗಳೂರು ಟು 


2210-—05-—105-—2-—06 
ಅನುಪಾಲನೆ ಮತ್ತು ಪುನರ್ವಸತಿ ತರಬೇತಿ 
ಕೇ೦ದ್ರ, ಬೆಂಗಳೂರು ಷಾ 


2210-06-008--0-20 
ವೈದ್ಯಕೀಯ ಮತ್ತು ಅರೆ ವೈದ್ಯಕೀಯರು 
ಗಳಿಗೆ ತರಬೇತಿ 3.00 


112 


323% 


2661 


88.23 


15.66 


75.74 


17 34 


188204 


407 ೨5 


